ಇಸ! ತ ಹ 1೫ 
ae iy, uy, tb, 


Me ಮಮಾ 
atl, iS, ಅಮು ಚಾಸಿ Ww) Wy, 1(/ "ip, 


ಅಜೀಜ್‌ 


ಅಜೀಜ್‌ ಒಬ್ಬ ಕುರುಬನ ಮಗ. ಬೇಸಿಗೆಯಾಗಲೀ ಚಳಿಗಾಲವಾಗಲೀ 
ಅವನು ವಾಸಿಸುತ್ತಿದ್ದು ದು ಎತ್ತರದಲ್ಲಿ ಪರ್ವತಗಳೆ ಹುಲ್ಲುಗಾವಲುಗಳಲ್ಲೇ. 
ಅಜೀಜನ ತಂದೆ ಇಡೀ ದಿನ ಕುರಿ ಕಾಯಲು ಹೋಗುತ್ತಿದ್ದ. ತಾಯಿ ಯೂರ್ತ* 
ದಲ್ಲಿ ಅವನಿಗಾಗಿ ಕಾಯುತ್ತಿದ್ದಳು, ಅಡಿಗೆ ಮಾಡುತ್ತಿದ್ದಳು, ಹರಿದ ಬಟ್ಟೆ 
ಗಳನ್ನು ಹೊಲಿದು ಸರಿಪಡಿಸುತ್ತಿದ್ದಳು. ಸಂಜೆ ಕುರಿಮಂದೆಗಳನ್ನು ದೊಡ್ಡಿಗೆ 
ಹೊಡೆಯಲು ಗಂಡನಿಗೆ ನೆರವಾಗುತ್ತಿದ್ದಳು. 

ಕೊನೆಯ ಕುರಿಯನ್ನು ದೊಡ್ಡಿಯೊಳಕ್ಕೆ ಸೇರಿಸಿದನಂತರ ಅಜೀಜನ ತಂದೆ ಯೂರ್ತದೊಳಕ್ಕೆ ಬಂದು ಪುಟ್ಟ 
ಅಜೀಜನನ್ನು ಕೈಯಲ್ಲೆತ್ತಿಕೊಂಡು ಮೇಲಕ್ಕೆಸೆಯುತ್ತ ಹಿಡಿಯುತ್ತ ಆಡಿಸುತ್ತಿದ್ದ. 


*ಯೂರ್ತ -ಫೆಲ್ಬು ಬಟ್ಟೆಯ ಡೇರೆ. -ಸಂ. 


“ಸಾಕು! ಸಾಕು! ಎಲ್ಲಾದರೂ ಬೀಳಿಸಿ ಬಿಟ್ಟೀರಿ!” - ಅಜೀಜನ ತಾಯಿ ಗಾಬರಿಯಿಂದ ಹೇಳುತ್ತಿದ್ದಳು. 

“ಕುರುಬರ ಹುಡುಗ ಯಾವಾಗಲೂ ನಿರ್ಭಿತನಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು” ಅವನ ತಂದೆ ನಗುತ್ತ 
ಹೇಳುತ್ತಿದ್ದ. “ಬೇಗನೇ ಇವನೂ ದೊಡ್ಡವನಾಗುತ್ತಾನೆ, ನಿಜವಾದ ಕುರುಬನಂತೆ ಕುದುರೆಯ ಮೇಲೆ ಸವಾರಿ 
ಹೋಗುತ್ತಾನೆ.” 

ಅಜೀಜನ ತಾಯಿ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಅವನನ್ನು ಕರೆಯುತ್ತಿದ್ದಳು: 

“ಬಾ ಮಗು, ಬಾ ನನ್ನ ಹತ್ತಿರ” 

ಆದರೆ ಅಜೀಜನಿಗೆ ತಂದೆಯ ಬಳಿಯೇ ಇರಲು ಇಷ್ಟ. ಅಪ್ಪ ಎಷ್ಟು ದೊಡ್ಡದಾಗಿದ್ದಾನೆ, ಬಲವಾಗಿದ್ದಾನೆ, 
ಅವನ ತುಪ್ಪುಟದ ಮೆತ್ತೆಕೋಟಿನಿಂದ ಶಿಬಿರಾಗ್ನಿಯ ಹೊಗೆವಾಸನೆ, ಕುರಿ ತುಪ್ಪಳದ ವಾಸನೆ ಎಷ್ಟು ಚೆನ್ನಾಗಿ ಬರುತ್ತೆ. 

ಒಂದು ದಿನ ಬೆಳಿಗ್ಗೆ ತಂದೆ ಹೇಳಿದ: 

“ಇವತ್ತು ನಾನು ಅಜೀಜನನ್ನು ನನ್ನ ಜೊತೆ ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗುತ್ತೇನೆ.” 

“ಬೇಡ ಬೇಡ. ಅವನಿನ್ನೂ ಚಿಕ್ಕವ”. ತಾಯಿ ಎಂದಳು. 

ಅವರು ಸ್ವಲ್ಪ ಹೊತ್ತು ವಾಗ್ವಾದ ನಡೆಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು. ಅಜೀಜ್‌ ಯಾರ ಬಳಿಗೆ 
ಓಡಿ ಬರುತ್ತಾನೋ ಅವರೇ ಅವನನ್ನು ಕರೆದೊಯ್ಯುವುದು. 

ಅವರು ಯೂರ್ತದಲ್ಲಿ ದೂರ ದೂರ ನಿಂತು ಅಜೀಜನನ್ನು ತಮ್ಮ ಮಧ್ಯೆ ಇರಿಸಿದರು. ಒಬ್ಬೊಬ್ಬರೂ ಅಜೀಜ 
ನನ್ನು “ಅಜೀಜ್‌ ! ಅಜೀಜ್‌ ! ನನ್ನ ಬಳಿಗೆ ಬಾ! ನನ್ನ ಬಳಿಗೆ ಬಾ!” ಅಂತ ಕರೆದರು. 

ಅಜೀಜ್‌ ಅಮ್ಮನತ್ತ ನೋಡಿದ, ಅವಳ ಚಾಚಿದ ಕೈಗಳನ್ನು ನೋಡಿದ, ಅವಳು ಎಷ್ಟು ವಾತ್ಸಲ್ಯದಿಂದ ತನ್ನನ್ನೇ 
ನೋಡುತ್ತಿದ್ದಳೆಂಬುದನ್ನು ಗಮನಿಸಿದ. 

ಆಮೇಲೆ ಅವನು ಅಪ್ಪನತ್ತ ನೋಡಿದ, ಮುಂಚಾಚಿದ್ದ ಅವನ ದೊಡ್ಡ ಅಂಗೈಯನ್ನು ಗಮನಿಸಿದ. ಅದರ 
ಆಕರ್ಷಣೆಯನ್ನು ತಡೆಯಲಾಗದೆ ತಂದೆಯತ್ತ ಧಾವಿಸಿದ. 

“ನಾನು ನಿನಗೆ ಕುದುರೆ ಸವಾರಿ ಹೇಳಿಕೊಡುತ್ತೇನೆ, ಕುರಿ ಕಾಯುವುದನ್ನು ಹೇಳಿಕೊಡುತ್ತೇನೆ !” ತಂದೆ 
ಹೇಳಿದ. 

ಅವರು ಯೂರ್ತದಿಂದ ಹೊರಬಂದರು. ತಂದೆ ಕುದುರೆ ಹತ್ತಿದ. ಅಜೀಜನನ್ನು ಮುಂದೆ ಕೂರಿಸಿಕೊಂಡ. 
ಇಬ್ಬರೂ ಸಂತೋಷದಿಂದ ಸಂಭಾಷಿಸುತ್ತ ದೊಡ್ಡ ಕುರಿ ಮಂದೆಯ ಕಡೆಗೆ ಸವಾರಿ ಮಾಡಿಕೊಂಡು ಹೋದರು. 

ಆದರೆ ಅವನ ತಾಯಿ ಯೂರ್ತದ ಬಾಗಿಲ ಬಳಿಯೇ ನಿಂತಳು. ಅವರು ಹೋಗುವುದನ್ನೇ ತುಂಬ ಹೊತ್ತು 
ನೋಡುತ್ತ ನಿಂತಳು. ಆಮೇಲೆ ಒಂದು ಹೂಜಿಯಲ್ಲಿ ಒಂದಿಷ್ಟು ಹಾಲು ಹಾಕಿಕೊಂಡು, ಚೀಲದಲ್ಲಿ ಒಂದಿಷ್ಟು 
ಬ್ರೆಡ್ಡು ಇಟ್ಟುಕೊಂಡು ಅವರು ಹೋದ ದಿಕ್ಕಿನಲ್ಲೇ ತಾನೂ ಹೋದಳು. 


ಅಜೀಜ್‌ ಒಬ್ಬ ಕುರುಬನಾದ 


ಅಜೀಜ್‌ .ಮೊದಲ ಬಾರಿಗೆ ಹುಲ್ಲುಗಾವಲಿಗೆ ಹೋದಾಗಿನಿಂದ, ಅಪ್ಪನ 
ಜೊತೆ ಕುದುರೆಯ ಮೇಲೆ ಕುಳಿತು ಕುರಿ ಕಾಯುವುದನ್ನು ಬಿಟ್ಟು ಬೇರಾವು 
ದನ್ನೂ ಅವನು ಜಗತ್ತಿನಲ್ಲಿ ಹೆಚ್ಚು ಇಷ್ಟಪಡುತ್ತಿರಲಿಲ್ಲ. 

ಯೂರ್ತದಲ್ಲಿ ತಾಯಿಯ ಬಳಿ ಇರುತ್ತಿದ್ದಾಗ ಅವನು ಕುರಿಗಳನ್ನು 
ಬಿಟ್ಟು ಬೇರೇನನ್ನೂ ನೋಡುತ್ತಿರಲಿಲ್ಲ. ಆದರೆ ಈಗ... 

ಈಗ, ಲಾವಕ್ಕಿ ಮರಿಯು ಗೂಡಿನಿಂದ ತನ್ನ ಮೂತಿಯನ್ನು ಹೊರ 
ಚಾಚುವಂತೆ ಅಜೀಜ್‌ ತಂದೆಯ ನೀಳುಡುಪಿನಿಂದ ತಲೆಯನ್ನು ಹೊರಚಾಚಿ ದೊಡ್ಡ ಕುದುರೆಯೊಂದರ ಮೇಲೆ 
ಮಖಮಲ್ಲಾ ಬಟ್ಟೆಯ ಜೀನಿನಲ್ಲಿ ಕುಳಿತು ಸವಾರಿ ಹೋಗುತ್ತಿದ್ದ. 

ಕುದುರೆ ಅವನನ್ನು ತೂಗಾಡಿಸುತ್ತಿತ್ತು, ತೊಟ್ಟಿಲಲ್ಲಿಟ್ಟಂತೆ. ತಾನೀಗ ಹಿಂದಿಗಿಂತ ಹೆಚ್ಚು ಎತ್ತರವಾಗಿದ್ದಾನೆಂದು 
ಅಜೀಜ್‌ ಅಂದುಕೊಂಡ. ಅವನನ್ನು ಯಾವತ್ತೂ ದಿಗಿಲುಗೊಳಿಸುತ್ತಿದ್ದ ಪರ್ವತಗಳೂ ಈಗ ಹತ್ತಿರದಿಂದ ನೋಡಿ 
ದಾಗ ಅಷ್ಟೇನೂ ಭಯಂಕರವಲ್ಲವೆಂದು, ಸುಂದರವೇ ಎಂದು, ಕಂಡುಬಂದವು. 

ಮರದ ಮೇಲಿನ ಎಲೆಯನ್ನು ಮೊದಲ ಬಾರಿಗೆ ಮುಟ್ಟಿದಾಗ ಅಜೀಜ್‌ ಅತ್ಯಾನಂದಪಟ್ಟ, ಕೈಗಳನ್ನೆತ್ತಿ 
ಆಡಿಸುತ್ತ ಹರ್ಷೋದ್ಗಾರ ಮಾಡಿದ: 

“ಮರ ನೋಡು, ಮರ! ಹಹ್ನಹ್ಹಾ!” 

“ಇದು ಫರ್‌ ಮರ... ಇದು ಬರ್ಚ್‌ ಮರ... ಇದು ಜೂನಿಪರ್‌ ಮರ... ಇದು ಕಾಡು ಗುಲಾಬಿ ಗಿಡ... 
ಮತ್ತೆ ಅದು ಹನಿಸಕ್‌ಲ್‌ ಬಳ್ಳಿ...” ಅವನ ತಂದೆ ಒಂದೊಂದೂ ಗಿಡ, ಪೊದೆ, ಬಳ್ಳಿಯ ಹೆಸರು ಹೇಳುತ್ತ ಹೋದ. 

“ಫರ್‌ ಮರ... a ತುರ್ಕ ಜೂನಿಪರ್‌ ಮರ...” ಅನ್ನುತ್ತ ಅಜೀಜ್‌ ಒಂದೊಂದೂ ಹೆಸರನ್ನು 
ತಾನೂ ಹೇಳುತ್ತಿದ್ದ. 

ಅವನು ಎಲ್ಲವನ್ನೂ ಒಂದೇ ಬಾರಿಗೆ ಕಲಿಯ ಬಯಸಿದ್ದ. ಆದರೆ ಅಷ್ಟು ಬೇಗ ಒಂದೊಂದೂ ಮರವನ್ನು 
ಪ್ರತ್ಯೇಕಿಸಿ ಹೇಳುವುದು ಸಾಧ್ಯವಾದರೂ ಹೇಗೆ! 

ಅವರು ಒಂದು ದೊಡ್ಡ ದಿಣ್ಣೆಯನ್ನು ಸುತ್ತಿಕೊಂಡು ಹೋದಾಗ ಅಜೀಜ್‌ ಕಡಿದಾದ ಬಂಡೆಯೊಂದರಿಂದ 
ನೀರು ಸುರಿಯುತ್ತಿರುವ ಜಲಪಾತದ ದೃಶ್ಯವನ್ನು ಕಂಡ. ನೀರು ನೊರೆಯಿಂದ ತುಂಬಿ ಬೆಳ್ಳಗೆ ಕಾಣುತ್ತಿತ್ತು. ಸುತ್ತ 
ಮುತ್ತ ಜಲಪಾತದ ಭೋರ್ಗರೆತ ತುಂಬಿತ್ತು. 

“ನೀರು, ನೀರು!” ಅಜೀಜ್‌ ಕೇಕೆ ಹಾಕುತ್ತ ಹೇಳಿದ. 

ಅವನ ತಂದೆ ಕುದುರೆಯ ಲಗಾಮನ್ನು ಎಳೆದು ನಿಲ್ಲಿಸಿ, ಮಗುವಿನ ಗುಂಗುರು ಕೂದಲನ್ನು ನೇವರಿಸುತ್ತ 
ಮುಗುಳ್ನಗೆಯೊಂದಿಗೆ ಹೇಳಿದ: 

ಉತ ಜಲಪಾತ ಕಣೋ ಮಗು!” 

ಅಜೀಜ್‌ ತಂದೆಯತ್ತ ಬೆರಗಾಗಿ ನೋಡಿದ. 


“ಜಲಪಾತವೆ?” 


“ಹೌದು. ಜಲಪಾತ ಅಂದರೆ ನೀರು ಬೀಳುವುದು ಅಂತ. ನೋಡು, ನೀರು ಆ ಬಂಡೆಯ ಮೇಲಿನಿಂದ ಕೆಳಕ್ಕೆ 
ಬೀಳುತ್ತಿದೆ.” 

“ಜ-ಲ-ಪಾತ! ಜ-ಲ-ಪಾತ!” ಅಜೀಜ್‌ ಕೂಗಿಹೇಳಿದ. ಅವನ ಧ್ವನಿ ಜಲಪಾತದ ಭೋರ್ಗರೆತದಲ್ಲಿ 
ಮುಳುಗಿ ಹೋಯಿತು. 

ಪ್ರತಿದಿನವೂ ಅಜೀಜನೂ ಅವನ ತಂದೆಯೂ ಪರ್ವತಗಳಲ್ಲಿ ಸವಾರಿ ಹೋಗುತ್ತಿದ್ದರು. ಪ್ರತಿದಿನವೂ ಬಾಲಕ 
ಏನಾದರೊಂದು ಹೊಸತನ್ನು ಕಂಡುಕೊಳ್ಳುತ್ತಿದ್ದ. 


ಅಪ್ಪನಿಲ್ಲದ ಅಜೀಜನಿಗೆ 
ಬೇಸರ 


ಈಗ ಅಜೀಜ್‌ ಇಡೀ ದಿನ ತಂದೆಯ ಜೊತೆಗೆ ಹೊರಟು ಹೋಗುತ್ತಿದ್ದುದ 
ರಿಂದ ಅವನ ತಾಯಿಗೆ ಅವನಿಲ್ಲದೆ ತುಂಬ ಬೇಸರವಾಗುತ್ತಿತ್ತು. ಆದರೆ 
ಸ್ವಲ್ಪ ದಿನಗಳಾದ ಮೇಲೆ ಅವಳು ಅದಕ್ಕೆ ಹೊಂದಿಕೊಂಡಳು. 

“ಗಂಡು ಮಕ್ಕಳೆಲ್ಲ ಹೀಗೆಯೇ, ತಾಯಿಗಿಂತ ತಂದೆಯನ್ನೇ ಹೆಚ್ಚು 
ಇಷ್ಟಪಡುವುದು” ಎಂಬ ತೀರ್ಮಾನಕ್ಕೆ ಬಂದಳು ಅವಳು. ಅದು ಅವಳ 
"ಮನಸ್ಸಿಗೆ ಎಷ್ಟೋ ಸಮಾಧಾನ ತಂದಿತು. 

ಸಂಜೆಯಲ್ಲಿ ತಂದೆ 'ಮಗ ಕುರಿಗಳನ್ನು ಹುಲ್ಲುಗಾವಲಿನಿಂದ ಹೊಡೆದುಕೊಂಡು ಬಂದಾಗ ಅಜೀಜನ ತಾಯಿ 
ಅವರನ್ನು ಸಂಧಿಸಲು ಹೋಗುತ್ತಿದ್ದಳು. ಅಜೀಜನನ್ನು ಕುದುರೆಯಿಂದ ಇಳಿಸಿಕೊಂಡು, ಬಳಲಿದ ಆದರೆ ಸಂತೋಷ 
ದಿಂದ ತುಂಬಿದ್ದ ಬಾಲಕನನ್ನು ಯೂರ್ತದೊಳಕ್ಕೆ ಕರೆದೊಯ್ಯಾತ್ತಿದ್ದಳು. ಅಜೀಜ್‌ ಕೂಡಲೇ ನಿದ್ದೆ ಹೋಗುತ್ತಿದ್ದ, 
ಜಲಪಾತಗಳ ಬಗೆಗೆ, ಪರ್ವತಗಳಲ್ಲಿ ಮುಗಿಲೆತ್ತರ ಬೆಳೆದು ನಿಂತಿದ್ದ ನೀಲಿ ಸ್ಟ್ರೂಸ್‌ ಮರಗಳ ಬಗೆಗೆ, ಕುರಿಗಳ ಬಗೆಗೆ 
ಕನಸು ಕಾಣುತ್ತಿದ್ದ. 

ಒಂದು ದಿನ ಬೆಳಿಗ್ಗೆ ಅವನ ತಾಯಿ ಅವನನ್ನು ಬೇಗ ಎಬ್ಬಿಸಲಿಲ್ಲ. ಅವನಿಗೆ ಎಚ್ಚರವಾದಾಗ ಅಪ್ಪ ಹೊರಟು 
ಹೋಗಿದ್ದ. ಅಪ್ಪನಿಗಾಗಿ ಅಜೀಜ್‌ ಅಳತೊಡಗಿದ. ಅಪ್ಪನಿಲ್ಲದೆ ಅವನಿಗೆ ತುಂಬ ಬೇಸರವಾಗಿತ್ತು. ಅವನು ಪರ್ವತ 
ಗಳಿಗೆ ಅಪ್ಪನ ಬಳಿಗೆ ಓಡಿ ಹೋಗಬೇಕೆಂದು ಬಯಸಿದ್ದ. 

ಅವನ ತಾಯಿ ಅವನ ಮುಂದೆ ನಾನಾ ರೀತಿಯ ರುಚಿರುಚಿಯಾದ ತಿಂಡಿತೀರ್ಥಗಳನ್ನಿರಿಸಿದಳು, ಕಥೆಗಳನ್ನು 
ಹೇಳಿದಳು. ಆದರೂ ಅಜೀಜ್‌ “ನಾನು ಅಪ್ಪನ ಬಳಿಗೆ ಹೋಗಬೇಕು! ನಾನು ಅಪ್ಪನ ಬಳಿಗೆ ಹೋಗಬೇಕು!” 
ಎಂದು ಹೇಳುತ್ತಲೇ ಇದ್ದ. 

ಅವನನ್ನು ಸಂತೋಷಗೊಳಿಸಲು ಅವಳ ಕೈಲಿ ಆಗಲಿಲ್ಲ. ಅಂದಿನಿಂದಾಚೆಗೆ ಅವನ ತಾಯಿ 
ಅವನನ್ನು ಪ್ರತಿದಿನವೂ ಬೆಳಿಗ್ಗೆ ಬೇಗನೆಯೇ ಎಬ್ಬಿಸುತ್ತಿದ್ದಳು, ತಂದೆಯ ಜೊತೆ ಪರ್ವತಗಳಿಗೆ ಹೋಗಲು ಸಿದ್ಧ 
ನಾಗಲು ಅವನಿಗೆ ಸಹಾಯ ಮಾಡುತ್ತಿದ್ದಳು. 


“ನಾನು ಅಪ್ಪನಿಗೆ 

| ತೋರಿಸಿಕೊಡುತ್ತೆನೆ, 
ನಾನಾಗಲೇ 

ದೊಡ್ಡವನಾಗಿದ್ದೇನೆ, ಅಂತ” 


ಅಜೀಜ್‌ ತಂದೆಯ ಜೊತೆ ಜೀನಿನಲ್ಲಿ ಕುಳಿತು ಬೆಳಗಿನಿಂದ ಸಂಜೆಯವರೆಗೆ 
ಸವಾರಿ ಮಾಡುತ್ತಿದ್ದ, ತಂದೆಗೆ ಕುರಿ ಕಾಯಲು ನೆರವಾಗುತ್ತಿದ್ದ. 

ನಿಜವಾದ ಕುರುಬನಂತೆಯೇ ಶಿಬಿರಾಗ್ನಿಯ ಮುಂದೆ ಕುಳಿತು ಊಟ 
ಮಾಡುತ್ತಿದ್ದ, ಜೀನಿನ ಮೇಲೆ ತಲೆ ಇರಿಸಿ ಅದರ ಮಖಮಲ್ಲು ಬಟ್ಟೆಯ 
ಮೇಲೆ ಫರ್‌ ಮರದ ಕೆಳಗೆ ಮಲಗಿ ನಿದ್ರಿಸುತ್ತಿದ್ದ. ಅವನಾಗಲೇ ಅನೇಕ 
ಹೊಸ ಸಂಗತಿಗಳನ್ನರಿತಿದ್ದ. ಪರ್ವತದ ಹುಲ್ಲುಗಾವಲುಗಳಲ್ಲಿ ದಟ್ಟವಾಗಿ 
ಬೆಳೆದು ನಿಂತಿದ್ದ ಹುಲ್ಲುಗಳ ಮಧ್ಯೆ ಹೇಗೆ ದಾರಿ ಬಿಡಿಸಿಕೊಂಡು ಹೋಗಬೇಕು, ರೂಬಾರ್ಬ್‌ ಬೇರುಗಳನ್ನು, ಅಣಬೆ 
ಗಳನ್ನು ಹಾವುಬಳ್ಳಿಗಳನ್ನು ಹೇಗೆ ಕೊಯ್ದು ಶೇಖರಿಸಬೇಕು ಎಂಬುದನ್ನೆಲ್ಲ ಅರಿತಿದ್ದ. ಮೇಲೆ ಹಾರಾಡುತ್ತಿದ್ದ 
ಭಾರಿ ಹದ್ದುಗಳೂ ಅವನಿಗೆ ಎಷ್ಟು ಮಾತ್ರವೂ ಭಯ ಉಂಟುಮಾಡುತ್ತಿರಲಿಲ್ಲ. 

ಒಂದು ದಿನ ಅಜೀಜನೂ ಅವನ ತಂದೆಯೂ ಹಸುರು ಹುಲ್ಲಿನ ಇಳಿಜಾರಿನಲ್ಲಿ ಕುಳಿತು ಕುರಿಗಳು ಹುಲ್ಲು 
ಮೇಯುತ್ತಿದ್ದುದನ್ನೇ ನೋಡುತ್ತಿದ್ದರು. ಅವರ ಕುದುರೆಯೂ ಹತ್ತಿರದಲ್ಲೇ ಹುಲ್ಲು ಕಡಿದು ತಿನ್ನುತ್ತಿತ್ತು. ಆಗ 
ಅಜೀಜನ ತಂದೆ ಒಮ್ಮೆ ಇದ್ದಕ್ಕಿದ್ದಂತೆ ಗಾಬರಿಯಿಂದ ಜಿಗಿದು ನಿಂತ. 

“ನೋಡಿದೆಯಾ ಈ ಕುರಿಗಳನ್ನು ! ಮೇಯುತ್ತ ಮೇಯುತ್ತ ಎಷ್ಟು ದೂರ ಹೋಗಿ ಬಿಟ್ಟಿವೆ!” 

“ನಾನೇ ಅವನ್ನು ಹಿಂದಕ್ಕೆ ತರುತ್ತೀನಪ್ಪ, ನಾನೇ ತರುತ್ತೀನಿ!” ಎಂದು ಕೂಗಿ ಹೇಳುತ್ತ ಅಜೀಜ್‌ ಕುರಿ ಮಂದೆಯ 
ಕಡೆಗೆ ಓಡಿ ಹೋದ. "ನಾನು ಅಪ್ಪನಿಗೆ ತೋರಿಸಿಕೊಡುತ್ತೇನೆ, ನಾನಾಗಲೇ ದೊಡ್ಡವನಾಗಿದ್ದೇನೆ, ಅಂತ' ಎಂದವನು 
ಯೋಚಿಸಿದ. 

ಕುರಿಗಳು ಕಣಿವೆಯಲ್ಲಿ ಇನ್ನೂ ದೂರ ಕೆಳಕ್ಕೆ ಇಳಿಯುತ್ತಲೇ ಹೋದವು. 

“ಕಿಯ್‌ -ಓ - ಅಯ್‌! ಕಿಯ್‌ - ಓ- ಅಯ್‌” ಎಂದು ಕೂಗುತ್ತ ಅಜೀಜ್‌ ಕುರಿಮಂದೆಯಲ್ಲೇ ಅತಿ ದೊಡ್ಡ 
ದಾದ ಭಾರಿ ಬೂದು ಟಗರೊಂದರ ಬಳಿಗೆ ಓಡಿದ. 

ಅವನ ತಂದೆ ಗುಡ್ಡದ ಮೇಲೆಯೇ ನಿಂತು ಅವನನ್ನೇ ನೋಡುತ್ತಿದ್ದ. ತನ್ನ ಮಗ ತನಗೆ ಸಹಾಯ ಮಾಡುತ್ತಿ 
ದ್ದುದು ಅವನಿಗೆ ಆನಂದ ಉಂಟುಮಾಡಿದ್ದಿತು. . 

ಕುರಿ ಮಂದೆ ತನ್ನ ಮುಂದಾಳು ಬೂದು ಟಗರನ್ನು ಅನುಸರಿಸಿಕೊಂಡೇ ಇಳಿಜಾರಿನಲ್ಲಿ ಹುಲ್ಲು ಮೇಯುತ್ತ 
ಇಳಿದುಕೊಂಡು ಹೋಗುತ್ತಿದ್ದಿತು. 


A ನಾತ್‌ RS EEG 
< $5 C4 ವಾಯ SH 
ಸ ತೆ 


ಲ "ಇ ಡಿ ಹ ತ 
4. 4 ಬು 74 /, y 
ಗ ಎರ ಆ 4 


ರಾಮ್‌ 


44/4 / 1 ವ WN NN Kl 

ಫೆ 4; ಸಾ ವಾ [ 
NAN 

"ಇ 44 § ಕ್‌ ಸ ಣ್‌ 
ಸ ತೆ 1 | 4 ಪಾ | ಸ 


NN ಮಿ 

5 ಸಾ 
RE a 

ಠಿ ™ 


ಅಜೀಜ್‌ ಅದರತ್ತವೇ ಕೂಗುತ್ತ ಓಡಿ ಹೋದ. ಹುಡುಗನನ್ನು ನೋಡಿ ಟಗರು ತಲೆ ಎತ್ತಿತು, ಕಿವಿಗಳನ್ನು 
ನಿಮಿರಿಸಿತು, ಆಮೇಲೆ ತಾನೇನನ್ನೂ ಕೇಳಲೇ ಇಲ್ಲವೇನೋ ಎಂಬಂತೆ ಹುಲ್ಲು ಕಿತ್ತು ತಿನ್ನುತ್ತಲೇ ಹೋಯಿತು. 


ಅಜೀಜನಿಗೆ ಕೋಪ ಬಂತು. ಟಗರಿಗೆ ಅನೇಕ ಬಾರಿ ಗುದ್ದಿದ. ಆಮೇಲೆ ಅದನ್ನು ಹಿಂದಿರುಗಿಸಲೋಸುಗ ಅದರ 
ಕಿವಿಗಳನ್ನು ಹಿಡಿದುಕೊಂಡ. ಆ ಭಾರಿ ಬೂದು ಟಗರು ತಲೆ ಕೊಡಹಿತು. ಅಜೀಜ್‌ ಹುಲ್ಲಿನ ಮೇಲೆ ಬಿದ್ದುಬಿಟ್ಟ. 
ಆಮೇಲೆ ಎದ್ದುನಿಂತು ಎರಡು ಕೈಗಳಿಂದಲೂ ಟಗರಿನ ದಪ್ಪವಾದ ತುಪ್ಪುಳವನ್ನು ಹಿಡಿದುಕೊಂಡ. ಅದುವರೆವಿಗೂ 
ಶಾಂತವಾಗಿ ನಿಂತಿದ್ದ ಬೂದು ಟಗರು ಇದ್ದಕ್ಕಿದ್ದಂತೆ ಬೆದರಿತು ಮತ್ತು ಅಜೀಜನನ್ನು ಹುಲ್ಲಿನ ಮೇಲೆ ಎಳೆದುಕೊಂಡು 
ಓಡತೊಡಗಿತು. ಅಜೀಜ್‌ ಬಿಟ್ಟುಕೊಡಲು ಬಯಸಲಿಲ್ಲ. ಬೂದು ಟಗರಿನ ಕುತ್ತಿಗೆಗೇ ಭದ್ರವಾಗಿ ಆತುಕೊಂಡಿದ್ದ. 
ಕೊನೆಗೆ ಅವನ ಶಕ್ತಿ ಕುಂದಿತು. ಅವನು ಹುಲ್ಲಿನ ಮೇಲೆ ಬಿದ್ದುಬಿಟ್ಟ. 

ಬೂದು ಟಗರು ನಿಂತಿತು; ತಲೆ ಕೊಡಹಿತು, ಅನಂತರ ತನ್ನ ಚೂಪಾದ ಗೊರಸಿನಿಂದ ಹುಡುಗನ ಕಾಲಿಗೆ 
ಒದೆಯಿತು. ಅಜೀಜ್‌ ಕೋಪದಿಂದ ಕುಪ್ಪಳಿಸಿ ನಿಂತ. ಅವನು ಬೂದು ಟಗರನ್ನು ಹಿಡಿಯ ಬಯಸಿದ್ದ. ಆದರೆ ಅವನ 
ಕಾಲು ಅವನ ಇಚ್ಛೆಯನ್ನು ನೆರವೇರಿಸದಾಗಿದ್ದಿತು. ಅವನ ತಲೆ ಸುತ್ತತೊಡಗಿತು. ಅವನು ಮತ್ತೆ ಬದ್ದುಬಿಟ್ಟ. 

ದೂರದಿಂದಲೇ ಎಲ್ಲವನ್ನೂ ನೋಡುತ್ತಿದ್ದ ಅವನ ತಂದೆ ಗಾಬರಿಗೊಂಡು ಮಗನ ಬಳಿಗೆ ಓಡಿ ಹೋದ. ಹೋಗಿ 
ನೋಡುತ್ತಾನೆ - ಅಜೀಜ್‌ ಹುಲ್ಲಿನ ಮೇಲೆ ಮಲಗಿದ್ದಾನೆ, ಅಲುಗಾಡದೆ. ಕಾಲಿನಲ್ಲಿ ರಕ್ತ.... 

ತಂದೆ ಬಾಗಿ ಅಜೀಜನನ್ನು ಕೈಗಳಿಂದ ಎತ್ತಿಕೊಂಡು ತನ್ನ ವಿಶಾಲವಾದ ಎದೆಗೆ ಮೃದುವಾಗಿ ಒತ್ತಿ ಹಿಡಿದು 
ಹಿಂದಕ್ಕೆ ಕರೆದೊಯ್ದ. 


ಅಜೀಜ್‌ ಗುಣಪಡೆದ ಬಗೆ 


ಅದಾದ ಮೇಲೆ ಅನೇಕ ದಿನಗಳವರೆಗೆ ಅಜೀಜ್‌ ಹಾಸಿಗೆ ಬಿಟ್ಟು ಏಳಲಾಗ 
ಲಿಲ್ಲ. ಅವನ ತಾಯಿ ಯಾವಾಗಲೂ ಅವನ ಬಳಿಯೇ ಇರುತ್ತಿದ್ದಳು. ಈಗ 
ಯಾರೂ ಅವಳನ್ನು ಅವಳ ಮಗನಿಂದ ಬೇರ್ಪಡಿಸಲು ಸಾಧ್ಯವಿರಲಿಲ್ಲ. 
ಅವಳು ಅವನಿಗೆ ಅತ್ಯಂತ ರುಚಿಕರವಾದ ಭಕ್ಷ್ಯಭೋಜ್ಯಗಳನ್ನು -ಕೂರ್ದಾಕ್‌ 
(ಬೇಯಿಸಿದ ಮೇಕೆ ಮಾಂಸ), ಮಾಂತಿ (ಮಾಂಸ ಹಿಟ್ಟು ಸೇರಿಸಿ ಮಾಡಿದ 
ಭಕ್ಷ್ಯ), ಬೆಷ್ಟಾರ್ಮಾಕ್‌ (ಘನಾಕೃತಿಯಲ್ಲಿ ಚೂರು ಮಾಡಿದ ಮೇಕೆ ಮಾಂಸ 
ಹಾಗೂ ನೂಡ್‌ಲ್ಸ್‌) ಇವೇ ಮುಂತಾದವನ್ನು -ಮಾಡಿಕೊಡುತ್ತಿದ್ದಳು. 

ಆದರೆ ಅಜೀಜನಿಗೆ ಇಂಥ ಜೀವನ ಇಷ್ಟವಾಗಲಿಲ್ಲ. ಹಾಸಿಗೆಯಲ್ಲೇ ಮಲಗಿರುವುದು ಅವನಿಗೆ ಬೇಸರವಾಗಿತ್ತು. 
ತಂದೆಯೊಂದಿಗೆ ಹುಲ್ಲುಗಾವಲಿಗೆ ಹೋಗಲು ಅವನು ಹಾತೊರೆಯುತ್ತಿದ್ದ. 

ಒಂದು ದಿನ ಬೆಳಿಗ್ಗೆ ಅಜೀಜ್‌ ನಿದ್ರೆಯಿಂದ ಎಚ್ಚೆತ್ತು ನೋಡಿದಾಗ ಅವನ ಅಪ್ಪ ಅವನ ಹಾಸಿಗೆಯ ಬಳಿ ಕುಳಿ 
ತಿದ್ದ. ಕೂಡಲೇ ಎದ್ದು ಕುಳಿತು ಅವನು ಅಪ್ಪನ ಕೈ ಹಿಡಿದು ಬೇಡುವ ಧ್ವನಿಯಲ್ಲಿ ಹೇಳಿದ: 

“ನಾನೂ ನಿನ್ನ ಜೊತೆ ಬರುತ್ತೀನಪ್ಪ ! ಇಬ್ಬರೂ ಹೋಗೋಣ?!” 


9 


“ಸರಿ ಮಗು, ಹೋಗೋಣ! ನಡಿ, ಈಗಲೇ ಹೋಗೋಣ” ಎಂದು ಹೇಳಿ ಅವನು ಅಜೀಜನ ತಾಯಿಯ 
ಕಡೆಗೆ ತಿರುಗಿ “ಇವನಿಗೆ ಬಟ್ಟೆ ಹಾಕಿ ಸಿದ್ಧಗೊಳಿಸು” ಎಂದ. 

ಅವನ ತಂದೆ ಕುದುರೆ ಹತ್ತಿ ಕುಳಿತ. ತನ್ನ ಮುಂದೆ ಮೃದುವಾದ ಮೆತ್ತೆಯ ಮೇಲೆ ಅಜೀಜನನ್ನು ಕೂರಿಸಿ 
ಕೊಂಡ. ಇಬ್ಬರೂ ಹೊರಟರು - ಹುಲ್ಲುಗಾವಲಿಗಲ್ಲ, ಆದರೆ ಬೇರೆ ಪಕ್ಕ. 

“ಎಲ್ಲಿಗೆ ಹೋಗುತ್ತಿದ್ದೇವೆ, ಅಪ್ಪ?” ಅಜೀಜ್‌ ಕೇಳಿದ. 

“ಹಳ್ಳಿಗೆ, ಮಗು” ಎಂದು ಹೇಳಿ ಅವನ ಅಪ್ಪ ಕುದುರೆಯನ್ನು ಬೇಗ ಅತ್ತ ಓಡಿಸಿದ. 

ಬಹುಶಃ ಸ್ವಚ್ಛವಾದ ಗಾಳಿ ಕಾರಣವಾಗಿದ್ದಿತೋ ಅಥವಾ ಕುದುರೆಯ ಶೀಘ್ರ ಓಟ ಕಾರಣವಾಗಿದ್ದಿತೋ 
ಅಜೀಜನಿಗೆ ಕೂಡಲೇ ಅತ್ಕಾನಂದದ ಭಾವನೆ ಉಂಟಾಯಿತು, ಅವನ ಕಾಲಿನ ನೋವೂ ನಿಂತಿತು. 

ಅವರು ತುಂಬ ಹೊತ್ತು ಹೀಗೆಯೇ ಕಣಿವೆ ಇಳಿಯುತ್ತ ಸವಾರಿ ಮಾಡಿಕೊಂಡು ಹೋದರು. ಕೊನೆಗವರು 
ಸರೋವರವೊಂದರ ಬಳಿ ಬಂದರು. ಅಲ್ಲಿ ಅನೇಕ ಬಿಳಿ ಡೇರೆಗಳಿದ್ದವು. ಅಜೀಜನ ತಂದೆ ಕುದುರೆಯಿಂದಿಳಿದು 
ಅಜೀಜನನ್ನೂ ಕೈಯಲ್ಲಿ ಎತ್ತಿಕೊಂಡು ಆ ಡೇರೆಗಳೊಂದರ ಒಳಕ್ಕೆ ಹೋದ. 

ಆ ಡೇರೆ ಒಂದು ಅಂಗಡಿಯಾಗಿತ್ತು. ಅಲ್ಲಿ ಎಷ್ಟೊಂದು ಆಶ್ಚರ್ಯಕರವಾದ ವಸ್ತುಗಳಿದ್ದವೆಂದರೆ, ಅಜೀಜ್‌ 
ಅವನ್ನು ಬೆರಗುಗಣ್ಣುಗಳಿಂದ ನೋಡಿದ. 

ಅಲ್ಲಿ ಒಂದು ಮೇಜಿನ ಹಿಂದೆ ಒಬ್ಬ ಮಾಸೆಯ ವ್ಯಕ್ತಿ ಕುಳಿತಿದ್ದ. ಅವನ ಕಣ್ಣು; ಗಳು ಉಲ್ಲಾಸದಿಂದ ಕೂಡಿದ್ದವು, 
ಕರುಣಾಪೂರಿತವಾಗಿದ್ದವು. ಇವರು ಒಳ ಹೊಕ್ಕಾಗ ಅವನು ಎದ್ದುನಿಂತು ಇವರನ್ನು ವಿನಯದಿಕಿದ ಸ್ವಾಗತಿಸಿದ. 
ಅಜೀಜನ ತಂದೆ ಅವನಿಗೆ ಏನೊಃ ಕೆಲವು ಮಾತುಗಳನ್ನು ಹೇಳಿದ. ಅವನು ತಲೆದೂಗಿದ. ಅಜೀಜನತ್ತ ಕಣ್ಣು ಮಿಟುಕಿಸಿ 
ಅವನು ಅಡ್ಡ ತಟಿಕೆಯ ಹಿಂದೆ ಹೋದ. 

ಅವನು ಹಿಂದಿರುಗಿದಾಗ ಅವನ ಕೈಯಲ್ಲಿ ಒಂದು ಪುಟ್ಟ ಕಂದು ಬಣ್ಣದ ಸೂಟೂ ಕಂದು ಬಣ್ಣದ ಬೂಟುಗಳೂ 
ಇದ್ದವು. | 
“ತಗೊಳ್ಳಿ, ಬೇಕಿರ್‌ರವರೇ ! ನಿಮ್ಮ ಹುಡುಗನಿಗೆ ತುಂಬ ಒಪ್ಪುತ್ತೆ ಇದು!” ಎಂದ ಆ ಅಂಗಡಿಯವ. 

ಅಜೀಜನಿಗೆ ಆಶ್ಚರ್ಯದಿಂದ ಉಸಿರು ಕಟ್ಟಿದಂತಾಯಿತು. ಇದೆಲ್ಲವೂ ನಿಜಕ್ಕೂ ತನಗಾಗಿಯೇ? 

ಅವನ ತಂದೆ ಮುಗುಳ್ನಕ್ಕ. ಜೇಬಿನಿಂದ ಸ್ವಲ್ಪ ಹಣ ತೆಗೆದು ಎಣಿಸಿ ಅಂಗಡಿಯವನಿಗೆ ಕೊಟ್ಟ. 

“ಈಗ ಈ ಮಗುವಿಗಾಗಿ ಸ್ವಲ್ಪ ಮಿಠಾಯಿ ತೂಕ ಮಾಡಿ ಕೊಡಿ” ಎಂದು ಕೇಳಿದ. 

ಅಂಗಡಿಯವ ಮತ್ತೆ ಅಜೀಜನತ್ತ ನೋಡಿ ಕಣ್ಣು ಮಿಟುಕಿಸಿ, ತಕ್ಕಡಿಯ ತಟ್ಟೆಯೊಳಕ್ಕೆ ಒಂದಿಷ್ಟು ಮಿಠಾಯಿ 
ಗಳನ್ನೂ ಸಣ್ಣ ಸೀರೊಟ್ಟಿಗಳನ್ನೂ ಹಾಕಿ ತೂಕ ಮಾಡಿದ. ಅನಂತರ ಅವೆಲ್ಲವನ್ನೂ ಒಂದು ದೊಡ್ಡ ಕಾಗದದ ಚೀಲಕ್ಕೆ 
ಹಾಕಿ ಅದನ್ನು ಹುಡುಗನ ತಂದೆಯ ಕೈಗೆ ಕೊಟ್ಟ. 

ತಂದೆ ಮಗ ಆ ಅಂಗಡಿ ಬಿಟ್ಟು ಅದರ ಪಕ್ಕದ ಡೇರೆಯೊಳಕ್ಕೆ ಹೋದರು. 

ಅಜೀಜನಿಗೆ ಈ ಸ್ಥಳ ಹಿಂದಿನದಕ್ಕಿಂತಲೂ ಹೆಚ್ಚು ಇಷ್ಟ ವಾಯಿತು. ಇಷ್ಟೊಂದು ಶುಭ್ರವಾದ ಡೇರೆಯನ್ನು 
ಅವನೆಂದೂ ಕಂಡಿರಲೇ ಇಲ್ಲ. ಇದರಲ್ಲಿನ ಸುವಾಸನೆಯೂ ಎಷ್ಟು ಚೆನ್ನಾಗಿತ್ತು |: 

ಬಿಳಿಯ ಮೇಲು ವಸ್ತ್ರ ತೊಟ್ಟಿದ್ದ ಯುವತಿಯೊಬ್ಬಳು ಅವರನ್ನು ಬರಮಾಡಿಕೊಂಡಳು. ಅವಳು ಆ ಅಂಗಡಿಯ 
ಮೇಲ್ವಿಚಾರಕಿ ಇರಬಹುದೆಂದು ಅಜೀಜ್‌ ನಿರ್ಧರಿಸಿದ. ಅವಳೇನು ತಂದುಕೊಡುವಳೋ ಎಂದು ಇದಿರು ನೋಡುತ್ತಿದ್ದ. 

ಆದರೆ ಇಲ್ಲಿ ಬೇರೆಯೇ ರೀತಿ ಜರುಗಿತು. ಅಜೀಜನ ತಂದೆ ಏನನ್ನೋ ಆ ಯುವತಿಗೆ ಪಿಸುಮಾತಿನಲ್ಲಿ ಹೇಳಿ 
ಆಮೇಲೆ ಅಜೀಜನತ್ತ ತಿರುಗಿ ಗಟ್ಟಿಯಾಗಿ ಹೇಳಿದ: 

ಬಾ, ಅಜೀಜ್‌! ನಿನ್ನ ಹೊಸ ಸೂಟನ್ನು ಹಾಕಿಕೋ, ನೋಡೋಣ!” 


10 


ಆ ಯುವತಿ ಅಜೀಜನನ್ನು ಎತ್ತಿ ಮೆತ್ತೆ ತುಂಬಿದ, ಬಿಳಿ ವಸ್ತ್ರ ಹೊದಿಸಿದ್ದ ಆಸನವೊಂದರ ಮೇಲೆ ಕೂರಿಸಿ 
ಅವನ ಬೂಟುಗಳನ್ನು ಬಿಚ್ಚತೊಡಗಿದಳು. ಆಗಷ್ಟೆ ಅವನಿಗೆ ಗೊತ್ತಾದುದು, ಆ ಯುವತಿ ಅಂಗಡಿ ಮೇಲ್ವಿಚಾರಕಿ 
ಯಲ್ಲ, ಆದರೆ ವೈದ್ಯೆ, ಎಂದು. 

ಅವನ ತಂದೆ ಅವನ ಉಡುಪನ್ನು ಬದಲಿಸುತ್ತಿದ್ದಂತೆ ಅವಳು ಅವನ ಗಾಯವನ್ನು ಪರೀಕ್ಷಿಸಿದಳು, ಅದರ ಮೇಲೆ 
ಏನೋ ಔಷಧಿ ಹಚ್ಚಿ ಪಟ್ಟಿ ಕಟ್ಟಿದಳು. 

ಹಾಗೆ ಮಾಡುವಾಗ ಅವನಿಗೆ ನೋವೇನೋ ಆಯಿತು. ಆದರೆ ಅವನು ಸ್ವಲ್ಪವೂ ಶಬ್ದ ಮಾಡಲಿಲ್ಲ. 

“ಓಹೋ, ನೀನು ನಿಜಕ್ಕೂ ತುಂಬ ಧೈರ್ಯಶಾಲಿಯೇ ಕಣೋ!” ಯುವಕಿ ಹೇಳಿ "ಮುಗುಳ್ನಕ್ಕಳು. “ಸರಿ 
ಈಗ ಕಾಲ ಮೇಲೆ ನಿಂತು ನೋಡು. ಹೆದರಬೇಡ.” 

ಹಾಗೆಂದು ಅವಳು ಅವನಿಗೆ ನಿಲ್ಲುವುದಕ್ಕೆ ಸಹಾಯ ಮಾಡಿದಳು. ಅನಂತರ ಅವನನ್ನು ಮೆಲ್ಲಗೆ ಮುಂದಕ್ಕೆ 
ನೂಕಿದಳು. 

ಅಜೀಜನು ಕಷ್ಟಪಟ್ಟು ಬೀಳದೆ ನಿಂತ. ಅವನ ಕಾಲುಗಳು ಅಷ್ಟು ದುರ್ಬಲವಾಗಿದ್ದವು. ಆದರೂ ಒಂದು ಹೆಜ್ಜೆ 
ಮುಂದಿಟ್ಟ, ಆಮೇಲೆ ಇನ್ನೊಂದು, ಮತ್ತೊಂದು. ಕೆಲವು ನಿಮಿಷಗಳನಂತರ ತನ್ನ ಕಾಲಿನ ನೋವು ಅವನಿಗೆ 
ಮರೆತೇ ಹೋಗಿದ್ದಿತು. 

ಮೇಲುಡುಪು ತೊಟ್ಟ ಯುವತಿ ಅವನ ತಂದೆಗೆ ಏನೋ ಔಷಧಿ ಕೊಟ್ಟು ಅದನ್ನು ಹೇಗೆ ಉಪಯೋಗಿಸ 
ಬೇಕೆಂಬುದನ್ನು ತಿಳಿಸಿದಳು. 

“ಗಾಯದ ಪಟ್ಟಿಯನ್ನು ದಿನ ಬಿಟ್ಟು ದಿನ ಬದಲಿಸಬೇಕು. ಬೇಗನೆಯೇ ಅವನು ತಾಗ ಗುಣ 
ವಾಗುತ್ತಾನೆ” ಎಂದವಳು ಹೇಳಿದಳು, 


A 


Ny 


೫ 


ಶ್‌ (ee Wy 


ಗ್‌ is ಗು 


“ನಿನ್ನನ್ನು ಕರಣಾಗಿನಿದೆ, 
ಬೂದು ಓಗರೇ!” 


“ತಾಳು, ಮಗು, ತಾಳು” ಅಜೀಜನ ತಂದೆ ಅವನಿಗೆ ಹೇಳಿದ. “ಆ ಬೂದು 
ಟಗರನ್ನು ಶರಣಾಗಿಸುವ ಕಾಲವೂ ಬರುತ್ತೆ.” 

ಅಜೀಜ್‌ ಆ ಕಾಲಕ್ಕಾಗಿ ಕಾದ. ಅವನು ಆವೇಶಗೊಂಡಿದ್ದ. ಬೂದು 
ಟಗರಿಗೆ ಬುದ್ಧಿ ಕಲಿಸುವ ಆತುರದಲ್ಲಿದ್ದ, ಕಾಲಿಗೆ ಗಾಯ ಮಾಡಿದುದಕ್ಕಾಗಿ 
ಅದರ ಹಿಂದೆ ಹೋಗಿ ಅದನ್ನು ಪಳಗಿಸಬಯಸಿದ್ದ. 

ಒಂದು ದಿನ, ಅಜೀಜನು ಮತ್ತೆ ಆರೋಗ್ಯವನ್ನು ಸಂಪೂರ್ಣವಾಗಿ 
ಪಡೆದುಕೊಂಡಾಗ ಅವನ ತಂದೆ ಅವನಿಗೆ ಹೇಳಿದ: “ಸಿದ್ಧ ನಾಗು, ಮಗು. ಆ ಬೂದು ಟಗರಿಗೆ ಬುದ್ಧಿ ಕಲಿಸುವ ಕಾಲ 
ಬಂದಿದೆ.” 

ಅಜೀಜನು ಕೂಡಲೇ ಓಡಿಹೋಗಿ ಗೋಡೆಗೆ ತೂಗುಬಿದ್ದಿದ್ದ ಛಡಿಯನ್ನು ಎಳೆದು ತಂದು ಹೇಳಿದ: 

“ಇದರಿಂದ ಹೊಡೆದರೆ ಸರಿಹೋಗುತ್ತೆ, ಅಲ್ಲವೇ?” 

ತಂದೆ ಅಸಮ್ಮತಿ ಸೂಚಿಸುತ್ತ ತಲೆ ಆಡಿಸಿದ. 

“ಹೊಡೆಯುವುದಾದರೂ ಏಕೆ? ಸುಮ್ಮನೆ ಯಾರು ಅದರ ಒಡೆಯ ಅನ್ನೋದನ್ನು ತೋರಿಸಿಕೊಡೋಣ. 
ಅದು ತುಂಬ ಮೆತ್ತಗಾಗುತ್ತದೆ, ಸಾಧುವಾಗುತ್ತದೆ. ಆದರೆ ನೋಡು, ನೀನು ಹಿಂದೆಗೆಯಬಾರದು. ಭಯಪಡುವು 
ದಾದರೆ ಈಗಲೇ ಹೇಳಿಬಿಡು.” 

“ಇಲ್ಲ, ಭಯಪಡುವುದಿಲ್ಲ” ಅಜೀಜ್‌ ಉತ್ತರಿಸಿದ. ಆದರೆ ಅವನ ಹೃದಯ ಭಯದಿಂದ ಡಬಡಬನೆ ಬಡಿಯಿತು. 

ತಂದೆಯೂ ಮಗನೂ ಯೂರ್ತದಿಂದ ಹೊರಬಂದು ಕುರಿ ಮಂದೆ ಇದ್ದ ಕಡೆಗೆ ಹೋದರು. 

ಬೂದು ಟಗರು ಮೇಯುವುದನ್ನು ನಿಲ್ಲಿಸಿ ಅಜೀಜನತ್ತ ದಿಟ್ಟಿಸಿ ನೋಡಿತು. 

ತಂದೆ ಟಗರಿನತ್ತ ಹೋಗಿ ಅದನ್ನು ಹಿಡಿದು ನಿಲ್ಲಿಸಬಯಸಿದ. ಆದರೆ ಆ ಬೂದು ಟಗರು ಚಿಮ್ಮಿ ಓಡಿತು. 
ಇತರ ಕುರಿಗಳು ಬೆದರಿ ಚೆದುರಿದವು. 

ಅಜೀಜನ ತಂದೆ ಓಡಿ ಬೂದು ಟಗರನ್ನು ಹಿಡಿದ. ಅದರ ಹಿಂಗಾಲನ್ನು ಹಿಡಿದು ಎಳೆದು ಅದರ ಬೆನ್ನಿನ ಮೇಲೆ 
ಎಗರಿ ಕುಳಿತ. ಟಗರು ಹುಚ್ಚೆದ್ದ ಕುದುರೆಯಂತೆ ಕುಪ್ಪಳಿಸತೊಡಗಿತು. ಆ ಪಕ್ಕ ಈ ಪಕ್ಕ ಬಿದ್ದಿತು, ನಾಗಾಲೋಟ 
ಓಡಿತು, ಕುಕ್ಕುಲೋಟ ಓಡಿತು. ಹಲವಾರು ಬಾರಿ ದೇಹವನ್ನು ತಿರುಚಿತು, ನೆಗೆಯಿತು. ಆದರೆ ಮೇಲೆ ಕುಳಿತಿದ್ದ 
ನುರಿತ ಸವಾರನನ್ನು ಮಾತ್ರ ಉರುಳಿಸದಾಯಿತು! 

ಎಷ್ಟೇ ಆಗಲಿ ಟಗರು ಕುದುರೆಯಲ್ಲವಲ್ಲ. ಬೂದು ಟಗರು ಬೇಗನೆಯೇ ಬಳಲಿತು. ನಿಧಾನವಾಗಿ, ತುಂಬ ಆಯಾಸ 
ಗೊಂಡು ಕುಕ್ಕುಲು ನಡಿಗೆ ನಡೆಯತೊಡಗಿತು. ಆಗ ಅಜೀಜನ ತಂದೆ ಅದರ ಮೇಲೆ ಕುಳಿತೇ ಅದನ್ನು ಅಜೀ 
ಜನ ಬಳಿಗೆ ಕರೆತಂದ. ಅಜೀಜನನ್ನು ಎತ್ತಿ ತನ್ನ ಹಿಂದೆ ಕೂರಿಸಿಕೊಂಡು ಹೇಳಿದ: 

“ಸರಿ, ಬೂದು ಟಗರನ್ನು ಪಳಗಿಸಿದ್ದಾಯಿತು. ಈಗ ಅದು ನಾವು ಹೇಳಿದಂತೆ ಕೇಳುತ್ತೆ. ಯಾವ ಕಡೆಗೆ ಸವಾರಿ 
ಮಾಡಿಕೊಂಡು ಹೋದರೆ ಆ ಕಡೆಗೆ ಹೋಗುತ್ತೆ.” 


13 


ಅಜೀಜನು ಟಗರಿನ ಮೃದುವಾದ ಬೆನ್ನಿನ ಮೇಲೆ ಸುಖಾಸೀನನಾದ, ಅದರ ಎರಡು ಪಕ್ಕಗಳಲ್ಲೂ ತನ್ನ ಹಿಮ್ಮಡಿ 
ಗಳನ್ನು ಹುದುಗಿಸಿದ. 

“ಹೇಯ್‌, ಹೇಯ್‌, ಹೋಗು ಮುಂದೆ, ಬೂದು ಟಗರೇ! ಚೂ! ಚೂ!” ಎಂದು ಹೇಳುತ್ತಿದ್ದ. 

ಟಗರಿನ ಮೇಲೆ ಸವಾರಿ ಕುದುರೆ ಮೇಲಿನ ಸವಾರಿಗಿಂತ ಹೆಚ್ಚು ಸಂತಸದಾಯಕವಾಗಿ ಅವನಿಗೆ ಕಂಡುಬಂದಿತು. 
ಅವನು ಅದರ ಮೇಲೆ ಕುಳಿತು ಕುರಿಮಂದೆಯ ಮಧ್ಯೆ ಎತ್ತಂದರತ್ತ ಹೋಗಿಬಂದ. ಕುರಿಗಳೂ ಆಶ್ಚರ್ಯದಿಂದ 
ತಲೆ ಎತ್ತಿ ಅವನನ್ನೇ ನೋಡುತ್ತಿದ್ದವು. 

ಕೊನೆಗೆ ಬೂದು ಟಗರು ನಿಂತಿತು. ಅದು ಏದುಸಿರು ಬಿಡುತ್ತಿತ್ತು. ಅದರ ತುಪ್ಪುಳವೆಲ್ಲ ಬೆವರಿನಿಂದ ಒದ್ದೆ 
ಯಾಗಿತ್ತು. ಅದು ಬೆಳ್ಳಿಯಂತೆ ಹೊಳೆಯುತ್ತಿತ್ತು. 

ಟಗರಿನಿಂದಿಳಿದು ಅಜೀಜನ ತಂದೆ ಅವನಿಗೆ ಹೇಳಿದ: 

“ಈಗ ನೋಡು. ಇದು ಸಂಪೂರ್ಣವಾಗಿ ಶರಣಾಗಿದೆ. ನೀನೀಗ ಇದರ ಮೇಲೆ ಒಬ್ಬನೇ ಸವಾರಿ ಮಾಡಬಹುದು.” 

ಆ ದಿನದಿಂದ ಅಜೀಜ್‌ ಯಾವತ್ತೂ ತನ್ನ ಸ್ವಂತ “ಕುದುರೆ”ಯ - ಬೂದು ಟಗರಿನ - ಮೇಲೆಯೇ ಸವಾರಿ 
ಹೊರಡುತ್ತಿದ್ದ. ಹುಲ್ಲುಗಾವಲಿಗೂ ಅದರ ಮೇಲೆಯೇ ಹೋಗುತ್ತಿದ್ದ. ಮತ್ತೆ ಮನೆಗೂ ಅದರ ಮೇಲೆಯೇ 
ಹಿಂದಿರುಗುತ್ತಿದ್ದ. | 

ಬೇಸಿಗೆ ಕಳೆಯಿತು. ಶರತ್ಕಾಲದಲ್ಲಿ ಕುರಿಗಳನ್ನು ನಗರದ ಕಸಾಯಿಖಾನೆಗೆ ಕಳುಹಿಸಿಕೊಡಲಾಯಿತು. ಬೂದು 
ಟಗರೇ ತೂಕ ಮಾಡಲಾದ ಕೊನೆಯ ಕುರಿಯಾಗಿತ್ತು. 

ಅದನ್ನು ಕರೆದೊಯ್ದಾಗ ಅಜೀಜ್‌ ಅಪ್ಪನ ಹಿಂದೆ ಹೋಗಿ ಮುಖ ಮುಚ್ಚಿಕೊಂಡು ಅತ್ತ. ತನ್ನ ಗೆಳೆಯನಿಂದ 
ಬೇರ್ಪಡುವುದು ಅವನಿಗೆ ಅಷ್ಟು ಯಾತನೆಯದಾಗಿತ್ತು. 

ಅಲ್ಲಿದ್ದವರೆಲ್ಲ- ಸಾಮೂಹಿಕ ಕೃಷಿಕ್ಷೇತ್ರದ ಅಧ್ಯಕ್ಷರು, ಮ್ಯಾನೇಜರು, ಪ್ರಾಣಿಗಳ ಇನ್‌ಸ್ಪೆಕ್ಟರರು ಎಲ್ಲರೂ - 
ಅಜೀಜನ ತಂದೆಯನ್ನು ಅವನ ಕುರಿಗಳಿಗಾಗಿ ಹೊಗಳಿದರು. ಅವು ಅಷ್ಟು ದಷ್ಟಪುಷ್ಟವಾಗಿ ಕೊಬ್ಬಿ ಬೆಳೆದಿದ್ದವು. 

ತಂದೆಗೆ ತುಂಬ ಸಂತೋಷವಾಯಿತು. ಅವನು ಹೇಳಿದ: 

“ಇದರ ಅರ್ಧ ಕೀರ್ತಿ ನನ್ನ ಸಹಾಯಕನಿಗೆ ಸಲ್ಲಬೇಕು. ಬಾರೋ ಈ ಕಡೆಗೆ, ಮಗು, ನಾಚಬೇಡ!” 

ಆ ದೊಡ್ಡ ಬೂದು ಟಗರು ಹುಡುಗನ ಮೆಚ್ಚಿನ ಕುರಿಯಾಗಿದ್ದಿತೆಂಬುದನ್ನು ಬಹುಶಃ ಊಹಿಸಿದ ಕೃಷಿಕ್ಷೇತ್ರದ 
ಅಧ್ಯಕ್ಷರು ಅಜೀಜನ ಬಳಿಗೆ ಬಂದು ತಲೆ ನೇವರಿಸಿದರು. ಅಜೀಜನ ತಂದೆಯ ಕಡೆಗೆ ತಿರುಗಿ ಹೇಳಿದರು: 

“ಬೇಕಿರ್‌, ನೀನು ನಾಳೆ ಬಂದು ನಿನ್ನ ಹೊಸ ಕುರಿಮಂದೆಯನ್ನು ಆರಿಸಿಕೋ. ಹಾಗೆಯೇ ಅಜೀಜನೂ ಒಂದಿಷ್ಟು 
ಕುರಿಮರಿಗಳನ್ನು ನೋಡಿಕೊಳ್ಳಬಹುದು. ಅವನಾಗಲೇ ಒಬ್ಬ ನಿಜವಾದ ಕುರುಬನಾಗಿ ಬೆಳೆದಿದ್ದಾನೆ !” 


ಕೊಂಬಿನ ಕುರಿ 


ಮಾರನೆ ದಿನ ಹುಡುಗನ ತಂದೆ ಕುರಿಮಂದೆಗಳ ಸುತ್ತ ಹೋಗಿಬಂದು ಒಂದೊಂದ 
ರಿಂದಲೂ ಕೆಲವು ಡಜನ್‌ ಕುರಿಮರಿಗಳನ್ನು ಆರಿಸಿಕೊಂಡು ಅವುಗಳನ್ನು 
ಮನೆಗೆ ಕರೆದೊಯ್ದ. ಆಮೇಲೆ ಅಜೀಜನಿಗೆ ಹೇಳಿದ: 

“ಈಗ ನೋಡು, ಮಗು. ನಾವಿವನ್ನು ಬೆಳೆಸಬೇಕು. ಮುಂದಿನ ವರ್ಷ 
ಇವು ವರ್ಷ ಪ್ರಾಯದ ಪ್ರಾಣಿಗಳಾಗಿರುತ್ತವೆ. ಒಂದೆರಡು ವರ್ಷಗಳಾದ 
ಮೇಲೆ ಬೆಳೆದ ಕುರಿಗಳಾಗುತ್ತವೆ. ನೋಡು ಕೆಲವನ್ನು ನಿನಗಾಗಿ ಆರಿಸಿಕೋ.” 

ಅಜೀಜ್‌ ಸಂತೋಷದಿಂದ ಕುರಿಮರಿಗಳತ್ತ ಓಡಿದ. ಅವನ್ನು ತನ್ನ ಬೆರಳು ಮಡಿಸುತ್ತ ಎಣಿಸಿದ. 

ಅವು ಎಷ್ಟು ಪುಟ್ಟದಾಗಿ ಸೌಮ್ಯವಾಗಿ ಪುಕ್ಕಲು ಪ್ರಾಣಿಗಳಾಗಿದ್ದವು ! ಅವು ಅಜೀಜನ ಸುತ್ತ “ಬ್ಯಾಆ - ಬ್ಯಾಆ- 
ಬ್ಯಾಆ!” ಎಂದು ಅರುಚುತ್ತ ಮುತ್ತಿಕೊಂಡವು. 

ಅವುಗಳನ್ನು ಕಂಡು ಅಜೀಜನಿಗೆ ಖೇದವೆನಿಸಿತು. 

“ಅವಕ್ಕೆ ಹಸಿವಾಗಿರಬೇಕು. ಬಾ ಅಪ್ಪ, ಬೇಗ. ಅವನ್ನು ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗೋಣ!” 
ಎಂದು ತನ್ನ ತಂದೆಗೆ ಹೇಳಿದ. 

ಅವನ ತಂದೆ ತಾಯಿ ಇಬ್ಬರೂ ಯೂರ್ತದಿಂದ ಹೊರಬಂದರು. ಅವರು ಅಜೀಜನಿಗೆ ಸಹಾಯ ಮಾಡಿದರು. 
ಅವರೆಲ್ಲ ಒಟ್ಟಿಗೇ ಕುರಿಗಳನ್ನು ಹುಲ್ಲುಗಾವಲಿಗೆ ಹೊಡೆದುಕೊಂಡು ಹೋದರು. 

ದೊಡ್ಡ ಕುರಿಮರಿಗಳು - ವಸಂತದ ಆದಿಭಾಗದಲ್ಲೇ ಹುಟ್ಟಿದವುಗಳು - ಮುಂದೆ ಹೋದವು. ಅವು ಹುಲ್ಲು 
ಮೇಯಖಬಲ್ಲವಿದ್ದವು. ತಾವು ಎಲ್ಲಿಗೆ ಹೋಗುತ್ತಿದ್ದುದು ಎಂಬುದು ಅವುಗಳಿಗೆ ತಿಳಿದಿತ್ತು. 

ಆದರೆ ಆ ಕುರಿಗಳ ಮಧ್ಯೆ ತುಂಬ ಚಿಕ್ಕ ಮರಿಗಳೂ ಇದ್ದವು. ಆಗ ಈಗ ಅವು ಉಳಿದವುಗಳಿಗಿಂತ ಹಿಂದೆ ಬೀಳು 
ತಿದ್ದವು, ಇಡೀ ಕಾಲ ಅರುಚಿಕೊಳ್ಳುತ್ತಿದ್ದವು. ಅಜೀಜನು ಅವುಗಳ ಗುಂಪಿನಿಂದ ಅತ್ಯಂತ ಚಿಕ್ಕವಾದ ಹತ್ತು ಮರಿ 
ಗಳನ್ನು ತನಗಾಗಿ ಆರಿಸಿಕೊಂಡ. 

“ಇವು ಹುಲ್ಲು ಮೇಯಬೇಕಾದ್ದಿಲ್ಲ. ಅವಕ್ಕೆ ನಾನೇ ಮನೆಯಲ್ಲಿ ಆಹಾರ ಕೊಡುತ್ತೇನೆ” ಎಂದು ಅವನು ತನ್ನ 
ತಂದೆಗೆ ಹೇಳಿದ. 

ತಂದೆ ಮಗನನ್ನು ಕೂಡಲೇ ಅಪ್ಪಿ ಮುದ್ದಾಡಿ ಹೇಳಿದ: 

“ತುಂಬ ಒಳ್ಳೆಯದು, ಅಜೀಜ್‌ ! ನೀನು ಅಂದಿದ್ದು ಸರಿಯೇ! ನಿನ್ನ ಅಮ್ಮನೂ ನಾನೂ ಉಳಿದ ಕುರಿಗಳನ್ನು 
ನೋಡಿಕೊಳ್ಳುತ್ತೇವೆ. ಈ: ಪುಟ್ಟವನ್ನು ನೀನೇ ನೋಡಿಕೋ. ಇವತ್ತು ಮಾತ್ರವಲ್ಲ, ಯಾವತ್ತೂ. ಆಗುತ್ತಾ ನಿನಗೆ? 
ನಿನಗೆ ಇಷ್ಟವೋ?” 

ಅಜೀಜ್‌ ಸಂತೋಷದಿಂದ ತಲೆದೂಗಿದ. 

ಅಂದಿನಿಂದ ಅಜೀಜ್‌ ತನ್ನ ಕುರಿಮರಿಗಳನ್ನು ಬಿಟ್ಟದ್ದೇ ಇಲ್ಲ. ಅವನು ಅವಕ್ಕೆ ಯೂರ್ತದ ಬಳಿಯೇ ಕುಳಿತು 
ಮೇವು ಕೊಡುತ್ತಿದ್ದ. j 


ಕ 


MAK | A 
ಲೆ ಬ ಬ 
ಸ 1 ತ್ತೆ 
k = & \ "| A ಕೆ ಕಾ ಜಾಣಾ LY. 
SEG ಡಿ ನವು 
- ತೆ ಇದ Pp ಬ 4 ಬ /<! 1 
5 eR | ಜಾ 
(| -- < 


Kol 


ಮೌ 
0 


wp 


ಡಾ 


ಇ 


೪ 
ತ್ತಿ 
% 
N 
ಹ್‌ 
| 


WHI, > 


SE 


ಗಗ್‌ 
ಶಿ (ಟ್ಟ 


ಅಜೀಜನಿಗೆ ವಿಶೇಷವಾಗಿ ಮೆಚ್ಚಿಕೆಯಾದ ಒಂದು ಕುರಿಮರಿ ಇತ್ತು. ಅದು ಮಂಜಿನಂತೆ ಬೆಳ್ಳಗಿತ್ತು. ಅಜೀಜ್‌ 
ಅದಕ್ಕೆ "ಮಂಜುಮರಿ' ಎಂದೇ ಹೆಸರಿಟ್ಟಿದ್ದ. ಅದು ಆ ಕುರಿಮರಿಗಳಲ್ಲೆಲ್ಲ ಅತ್ಯಂತ ಮುದ್ದಾದ ಅತ್ಯಂತ ಕಳೆಯಿಂದ 
ಕೂಡಿದ ಮರಿಯಾಗಿತ್ತು. “ಮಂಜುಮರಿ, ಮಂಜುಮರಿ, ಇಲ್ಲಿ ಬಾ!” ಎಂದು ಅಜೀಜ್‌ ಕರೆದರೆ ಸಾಕು ಆ ಬಿಳಿ 
ಕುರಿಮರಿ ಓಡೋಡಿ ಬರುತ್ತಿತ್ತು. ಅದರ ಹಿಂದೆಯೇ ಉಳಿದವೆಲ್ಲ ಓಡಿ ಬರುತ್ತಿದ್ದವು. 

ದಿನೇ ದಿನೇ ಕುರಿಮರಿಗಳು ಆ ಹುಲ್ಲುಗಾವಲುಗಳಲ್ಲಿ ಮೇಯುತ್ತ ದೊಡ್ಡದಾಗಿ ಬೆಳೆಯುತ್ತ ಹೋದವು, 
ತೂಕವಾಗುತ್ತ ಹೋದವು. ಆದರೆ ಒಂದು ಪುಟ್ಟ ಕುರಿಮರಿ ಮಾತ್ರ ಉಳಿದವುಗಳಷ್ಟು ಚೆನ್ನಾಗಿ ಬೆಳೆಯುತ್ತಿರ 
ಲಿಲ್ಲ. ಅದೇ ಬೂದು ಕುರಿಮರಿಯಾಗಿತ್ತು. ಅದಕ್ಕೆ ಪುಟ್ಟದಾದ ಡೊಂಕಾದ ಕೊಂಬುಗಳಿದ್ದವು. ಬೇರೆ ಯಾವುವಕ್ಕೂ 
ಕೊಂಬುಗಳಿರಲಿಲ್ಲ. ಈ ಪುಟ್ಟ ಬೂದು ಮರಿಗಷ್ಟೆ ಅಂತಹ ಕೊಂಬು ಇದ್ದುದು. “ಬಹುಶಃ ಇದು ಇಷ್ಟು ತೆಳ್ಳಗಿ 
ರುವುದಕ್ಕೆ ಈ ಕೊಂಬು ಕಾರಣವೇ?” ಎಂದು ಅಜೀಜ್‌ ಅಂದುಕೊಂಡ. 

ಅದಕ್ಕೆ ಹೇಗೆ ಸಹಾಯ ಮಾಡಬೇಕು ಎಂಬುದು ಅಜೀಜನಿಗೆ ತಿಳಿಯದಾಯಿತು. ತಂದೆಯನ್ನು ಕೇಳಿ ನೋಡ 
ಬೇಕೆಂದು ನಿರ್ಧರಿಸಿದ. 

ಅವನ ತಂದೆ ಒಂದು ದೊಡ್ಡ ಮೂಟೆಯನ್ನು ಯೂರ್ತದೊಳಕ್ಕೆ ಹೊತ್ತು ತಂದ. 

“ಇದರಲ್ಲಿ ಓಟ್ಸ್‌ ನುಚ್ಚು ಇದೆ. ಇದನ್ನು ನಿಶ್ಶಕ್ತವಾದ ಇಲ್ಲವೇ ರೋಗಿಷ್ಠ ಮರಿಗಳಿಗೆ ಕೊಡಬೇಕು. ಇದನ್ನು 
ಸ್ವಲ್ಪ ನಿನ್ನ ಪುಟ್ಟ ಬೂದು ಕುರಿಮರಿಗೆ ಕೊಟ್ಟು ನೋಡು” ಎಂದು ಹೇಳಿದ. 

ಅಜೀಜ್‌ ಒಂದು ಟೋಪಿ ತುಂಬ ಓಟ್ಸ್‌ ನುಚ್ಚು ತೆಗೆದುಕೊಂಡು ಬೂದು ಕುರಿಮರಿಯ ಬಳಿಗೆ ಹೋದ. 
ಆದರೆ ಅದು ತಿನ್ನಲು ನಿರಾಕರಿಸಿತು, ಕೋಪದಿಂದ ತಲೆ ಕೊಡಹಿತು. 

ಆಗ ಅಜೀಜ್‌ ಅದರ ಕೊಂಬು ಹಿಡಿದು ಒಂದು ಹಿಡಿ ಓಟ್ಸ್‌ ನುಚ್ಚನ್ನು ಅದರ ಬಾಯಿಯೊಳಕ್ಕೆ ಬಲವಂತ 
ದಿಂದ ತುರುಕಿದ. ಓಟ್ಸ್‌ ನುಚ್ಚಿನ ರುಚಿ ಕಂಡಿತೋ ಇಲ್ಲವೋ ಆ ಕುರಿಮರಿ ಮೂತಿಯನ್ನು ಟೋಪಿಯತ್ತ ಚಾಚಿ 
ಉಳಿದ ನುಚ್ಚನ್ನೆಲ್ಲ ತುಂಬ ಹಸಿದಿದ್ದಂತೆ ಗಬಗಬನೆ ತಿನ್ನತೊಡಗಿತು. ಕುರಿಮರಿ ಎಲ್ಲ ನುಚ್ಚನ್ನೂ ಪೂರ್ತಿ ತಿನ್ನುವವರೆಗೂ 
ಅಜೀಜ್‌ ಅದನ್ನು ಬಿಟ್ಟು ಹೋಗಲಿಲ್ಲ. 

ಆಮೇಲೆ ಅವನು ಹತ್ತಿರದ ಚಿಲುಮೆಗೆ ಹೋಗಿ ಟೋಪಿ ತುಂಬ ನೀರು ತಂದು ಆ ಬೂದು ಮರಿಗೆ 
ನೀಡಿದ. 
“ಬಾ, ಕುಡಿ, ಕುಡಿ! ನನ್ನ ಕೈಯಿಂದಲೇ ಕುಡಿಯುವುದನ್ನು ತಿನ್ನುವುದನ್ನು ನೀನು ಕಲಿಯಬೇಕು!” 

ಆ ಕೊಂಬಿನ ಮರಿ ಟೋಪಿಯ ಬಳಿ ಹೋಗಿ ನೀರು ಕುಡಿಯತೊಡಗಿತು. 

“ಮಂಜುಮರಿ, ಮಂಜುಮರಿ, ಬಾ ಇಲ್ಲಿ!” - ಅಜೀಜ್‌ ಬಿಳಿ ಕುರಿಮರಿಯನ್ನು ಕರೆದ. 

ಮಂಜುಮರಿ ನಿಧಾನವಾಗಿ ಬಂದಿತು. ಅದು ಬಹುಶಃ ಬೂದು ಕುರಿಮರಿಯ ಬಗೆಗೆ ಅಸೂಯೆಗೊಂಡಿದ್ದಿ 
ತೇನೋ. ಅದು ಬಿಸಿಲಿಗೆ ಮೈಯೊಡ್ಡಿ ಹುಲ್ಲಿನ ಮೇಲೆ ಹಾಯಾಗಿ ಮಲಗಿದ್ದ ಕೊಂಬು ಕುರಿಮರಿಯನ್ನು ಸಂಶಯ 
ದೊಂದಿಗೆ ಮೂಸು ನೋಡಿತು. ಇತರ ಕುರಿಮರಿಗಳೂ ಮೂಸು ನೋಡಲು ಬಂದವು. ಆದರೆ ಅಜೀಜ್‌ ಅವನ್ನೆಲ್ಲ 
ಕೈ ಆಡಿಸಿ ಕಳುಹಿಸಿಬಿಟ್ಟ. 

“ಏಯ್‌, ಹೋಗಿ ಇಲ್ಲಿಂದ. ನನ್ನ ಪುಟ್ಟ ಕೊಂಬಿನ ಮರಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದೆ. ಅದಕ್ಕೆ ತೊಂದರೆ 
ಕೊಡಬೇಡಿ. ಈಗ ತಾನೆ ತಿಂದು ಮಲಗಿದೆ” ಎಂದ. 

ಕುರಿಮರಿಗಳು ಹೊರಟು ಹೋದವು. ಹತ್ತಿರದಲ್ಲೇ ಹುಲ್ಲು ಮೇಯತೊಡಗಿದವು. 

ಅದಾದ ಮೇಲೆ ಬೂದು ಕುರಿಮರಿಗೆ ಹುಲ್ಲು ಬೇಡವೆನಿಸಿತು, ಯಾವಾಗಲೂ ಓಟ್ಸ್‌ ಮತ್ತು ಬ್ರೆಡ್ಡನ್ನೇ ಬಯ 
ಸಿತು. 


7 


0 
ಗ 
6 


ಓಕ 


ಅಜೀಜನಿಗೆ ತುಂಬ ಸಂತೋಷವಾಗಿತ್ತು. ತನ್ನ ಮೆಚ್ಚಿನ ಕುರಿಯನ್ನು ಅವನು ತುಂಬ ಪ್ರೀತಿಸುತ್ತಿದ್ದ. ಅದ 
ರೊಂದಿಗೆ ಇಡೀ ದಿನ ಆಡುತ್ತಿದ್ದ. ಓಡಿಬಂದು ಡಿಕ್ಕಿ ಹೊಡೆಯುವುದನ್ನೂ ಅವನು ಅದಕ್ಕೆ ಕಲಿಸಿದ. 

ಬೂದು ಕುರಿ ದೊಡ್ಡದಾಗಿ ಬಲಿಷ್ಠವಾಗಿ ಬೆಳೆಯಿತು. ಅದರ ಕೊಂಬುಗಳೂ ಬೆಳೆದವು. 

ಒಂದು ದಿನ ಈ ಕೆಳಗಿನ ಘಟನೆ ಜರುಗಿತು. ಅಜೀಜನು ಕುರಿಮಂದೆಯ ಬಳಿಯೇ ಹುಲ್ಲಿನ ಮೇಲೆ ಮಲಗಿದ್ದ. 
ಆಗ ಅವನ ಹಿಂದೆ ಒಂದು ವಿಚಿತ್ರ ಶಬ್ದ ಕೇಳಿಬಂತು. ಪುಟ್ಟ ಕೊಂಬಿನ ಕುರಿ ಆ ಶಬ್ದಕ್ಕೆ ಕಾರಣವಾಗಿತ್ತು. ಅದು ಕಪ್ಪು 
ಕುರಿಯೊಂದರತ್ತ ಡಿಕ್ಕಿ ಹೊಡೆಯಲು ಓಡಿಹೋಗುತ್ತಿತ್ತು. ಆ ಕಪ್ಪು ಕುರಿ ಹೋರಾಡಲಾರದೆ ಹಿಂದೆಗೆಯಿತು. 
ಅದಕ್ಕೆ ಕೊಂಬುಗಳಿರಲಿಲ್ಲ. 

ಅದನ್ನು ಕಂಡು ಅಜೀಜನಿಗೆ ಅಮಿತಾನಂದವಾಯಿತು. 

“ಭೇಷ್‌, ಭೇಷ್‌, ಕೊಂಬಿನ ಮರಿ! ನೀನೇ ನನ್ನ ಕುರಿಮಂದೆಯಲ್ಲಿ ತುಂಬ ಬಲಶಾಲಿ” ಎಂದ. 

ಅವನು ಇನ್ನೊಂದು ಕುರಿಮರಿಯನ್ನು ಹಿಡಿದು ಎರಡೂ ಡಿಕ್ಕಿ ಹೊಡೆಯಲೆಂದು ಕೊಂಬಿನ ಕುರಿಮರಿಯ 
ಮುಂದಿರಿಸಿದ. ಕೊಂಬಿನ ಮರಿಯು ಇಂಗಿತವನ್ನು ಕೂಡಲೇ ಅರಿತು ಓಡಿಬಂದು ಆ ಕುರಿಮರಿಗೆ ಜೋರಾಗಿ ಡಿಕ್ಕಿ 
ಹೊಡೆಯಿತು. 

ಅಜೀಜನ ತಂದೆ ಒಂದು ದಿನ ಓಟ್ಸ್‌ ಧಾನ್ಯದ ಮೂಟೆ ಖಾಲಿಯಾಗಿರುವುದನ್ನು ಕಂಡು ಮಗನಿಗೆ ಹೇಳಿದ: 

“ಕೊಂಬು ಕುರಿಗೆ ಓಟ್ಸ್‌ ಕೊಡುವುದನ್ನು ನಿಲ್ಲಿಸು, ಮಗು. ಅದಾಗಲೇ ಉಳಿದೆಲ್ಲವುಗಳಿಗಿಂತ ದೊಡ್ಡದಾಗಿ 
ಬೆಳೆದಿದೆ. ರೋಗ ತಗುಲಿದ ಕುರಿಗಳಿಗೆ ಕೊಡಲು ನಮಗೆ ಓಟ್ಸ್‌ ಬೇಕಾಗುತ್ತೆ.” 

ಅಜೀಜ್‌ ಹುಬ್ಬು ಗಂಟಿಕ್ಕಿದ. 

“ಹಾಗಾದರೆ ಅದನ್ನು ನನಗೆ ಕೊಟ್ಟದ್ದೇಕೆ? ಕೊಂಬುಕುರಿ ಓಟ್ಸ್‌ ತಿನ್ನುವುದು ನಿನಗೆ ಇಷ್ಟವಿಲ್ಲ ಎನ್ನುವುದಾದರೆ, 
ನಾನು ನನ್ನ ಊಟವನ್ನೇ ಅದಕ್ಕೆ ಕೊಡುತ್ತೇನೆ.” 

ಮಗನ ಉತ್ತರ ತಂದೆಗೆ ಸರಿಬೀಳಲಿಲ್ಲ. ಆದರೆ ಅವನು ವಾದ ಮಾಡಲು ಬಯಸಲಿಲ್ಲ. 

ಬೇಗನೆಯೇ ಕೊಂಬು ಕುರಿ ಇನ್ನೂ ಹೆಚ್ಚು ಧೈರ್ಯ ಗಳಿಸಿತು. ಕಣ್ಣಿಗೆ ಕಂಡ ಯಾವುದೇ ಕುರಿಯತ್ತವೂ ಓಡಿ 
ಹೋಗಿ ಡಿಕ್ಕಿ ಹೊಡೆಯಲು ಅದು ಯಾವತ್ತೂ ಸಿದ್ಧವಾಗಿದ್ದಿತು. ಅದು ಎಲ್ಲ ಕುರಿಗಳನ್ನೂ ಸೋಲಿಸುತ್ತಿತ್ತು. ಒಂದು 
ದಿನ ಅದು ಮಂಜುಮರಿಯ ಮೇಲೂ ಎರಗಿ ಹೋಯಿತು. 

ಮಂಜುಮರಿಗೆ ಹೋರಾಡಲು ಇಷ್ಟವಿರಲಿಲ್ಲ. ನೆರವು ಯಾಚಿಸುತ್ತ ಅದು ಅಜೀಜನತ್ತ ನೋಡಿತು. ಆದರೆ 
ಅಜೀಜ್‌ ಕೊಂಬುಕುರಿಯ ಬೆನ್ನು ತಟ್ಟಿದ. ಆಮೇಲೆ ಮಂಜುಮರಿ ಅಜೀಜನ ಚಿಕ್ಕಮಂದೆಯನ್ನು ಬಿಟ್ಟು ಅವನ 
ತಂದೆಯ ಜೊತೆ ಹೋಗುತ್ತಿದ್ದ ಕುರಿಗಳ ಗುಂಪು ಸೇರಿತು. ಅನಂತರ ಅದು ಎಂದಿಗೂ ಅಜೀಜನ ಬಳಿಗೆ ಹಿಂದಿರು 
ಗಲೇ ಇಲ್ಲ. 

ಚಳಿಗಾಲದ ಹೊತ್ತಿಗೆ ಕೊಂಬು ಕುರಿ ಎಲ್ಲ ಕುರಿಗಳಿಗಿಂತ ಅತ್ಯಂತ ಶಕ್ತಿಶಾಲಿಯಾಗಿ ಧೈರ್ಯಶಾಲಿಯಾಗಿ 
ಬೆಳೆದಿದ್ದಿತು. ನಾಯಿಗಳೆ ಮೇಲೆ ಎರಗಿ ಹೋಗಲೂ ಅದಕ್ಕೆ ಅಂಜಿಕೆ ಇರಲಿಲ್ಲ. 


ಕೊಂಬು 
ಕಳೆದುಕೊಂಡ ಕುರಿ 


ಒಂದು ದಿನ ಅಜೀಜ್‌ ತನ್ನ ಕೊಂಬು ಕುರಿಯೊಂದಿಗೆ ನೆರೆಯವರ ಕುರಿ 
ಮಂದೆ ನೋಡಲು ಹೋದ. ಅಲ್ಲಿ ಅವನು ತನ್ನ ಮಿತ್ರ ಸುಲ್ತಾನನನ್ನು 
ಸಂಧಿಸಿದ. 

“ನಿಮ್ಮ ಬಳಿ ಕೊಂಬಿನ ಕುರಿ ಇದೆಯೆ? ಇದ್ದರೆ, ಅದು ನನ್ನನ್ನು ಕುರಿಯೊಂದಿಗೆ 
ಡಿಕ್ಕಿ ಕಾಳಗ ನಡೆಸಲಿ ನೋಡೋಣ” ಎಂದು ಅಜೀಜ್‌ ತನ್ನ ಮೆಚ್ಚಿನ 
ಕುರಿಯ ಕೊಂಬು ಹಿಡಿದು ಜಂಭಕೊಚ್ಚಿ ಹ 

ಇಲ್ಲವೆಂದು ಸುಲ್ತಾನ್‌ ತಲೆ ಆಡಿಸಿದ. 

“ನಿನಗೇ ಡಿಕ್ಕಿ ಹೊಡೆಸೋಣವೇ? ನಿನಗೆ ಇಷ್ಟವೇ?” 

“ಆಗಲಿ, ನೋಡೋಣ” ಸುಲ್ತಾನ್‌ ಹೇಳಿದ. 

“ಆಮೇಲೆ ಅಳಬೇಡ!” ಹಾಗೆಂದು ಅಜೀಜ್‌ ತನ್ನ ಕೊಂಬಿನ ಕುರಿಯನ್ನು ಸುಲ್ತಾನನ ಕಡೆಗೆ ತಿರುಗಿಸಿ “ಗುಮ್ಮು, 
ಕೊಂಬು ಕುರಿ, ಅವನನ್ನು ಗುಮ್ಮು !” ಎಂದು ಹೇಳಿದ. 

ಕೊಂಬು ಕುರಿ ಸ್ವಲ್ಪ ಹಿಂದೆ ಹೋಗಿ ಆಮೇಲೆ ವೇಗದಿಂದ ಓಡಿಬಂದು ಸುಲ್ತಾನನನ್ನು ಗುಮ್ಮಿತು. ಸುಲ್ತಾನ್‌ 
ಮಂಜಿನ ಮೇಲೆ ಬಿದ್ದುಬಿಟ್ಟ. “ನಿಲ್ಲಿಸು, ನಿಲ್ಲಿಸು” ಎಂದು ಕೂಗಿಕೊಂಡ. 

ಅಜೀಜನು ಉಷ್‌ ಎಂದು ಕೊಂಬು ಕುರಿಯನ್ನು ದೂರ ಓಡಿಸಿದ. 

“ಸರಿಯಾ? ಈಗಲಾದರೂ ನಂಬುತ್ತೀಯೋ ಇಲ್ಲವೋ?” ಎಂದು ಕೇಳಿದ. 

“ನಂಬುತ್ತೇನೆ” ಎಂದ ಸುಲ್ತಾನ್‌ ಬಟ್ಟೆಗೆ ಅಂಟಿದ್ದ ಮಂಜನ್ನು ಕೊಡವಿಕೊಳ್ಳುತ್ತ. “ನಾಳೆ ಮತ್ತೆ ನಿನ್ನ ಕೊಂಬು 
ಕುರಿಯನ್ನು ಕರೆದುಕೊಂಡು ಬಾ. ನಾನದಕ್ಕೆ ಸರಿಯಾದ ಜೋಡಿ ಹುಡುಕಿಟ್ಟಿರುತ್ತೇನೆ. ಅವೆರಡನ್ನೂ ಡಿಕ್ಕಿ ಕಾಳ 
ಗಕ್ಕೆ ಬಿಡಬಹುದು” ಎಂದ. 

ಮಾರನೆ ಬೆಳಿಗ್ಗೆ ತಂದೆ ಕುರಿಗಳನ್ನು ಹುಲ್ಲುಗಾವಲಿಗೆ ಕರೆದೊಯ್ದನಂತರ ಅಜೀಜ್‌ ಕೊಂಬು ಕುರಿಯನ್ನು 
ಕರೆದುಕೊಂಡು ಮತ್ತೆ ಸುಲ್ತಾನನ ಬಳಿಗೆ ಹೋದ. 

ಸುಲ್ತಾನ್‌ ಸ್ವಲ್ಪ ಹೊತ್ತು ಕಾಯುವಂತೆ ಹೇಳಿದ. ಷೆಡ್ಡಿನೊಳಕ್ಕೆ ಹೋಗಿ ಒಂದು ದೊಡ್ಡ ಬಿಳಿ ಟಗರನ್ನು ಹೊರಕ್ಕೆ 
ಕರೆದುಕೊಂಡು ಬಂದ. ಅದಕ್ಕೆ ಭಾರವಾದ ತಿರುಚಿಕೊಂಡಿದ್ದ ಕೊಂಬುಗಳಿದ್ದವು. 

ಅಜೀಜ್‌ ತಲೆ ಆಡಿಸಿದ. 

“ಓಹ್‌, ಇಲ್ಲ, ಇಲ್ಲ! ಇದು ಎಷ್ಟು ದೊಡ್ಡ ಟಗರು. ನನ್ನದಿನ್ನೂ ಚಿಕ್ಕ ಮರಿ ಅಷ್ಟೆ.” 

ಸುಲ್ತಾನ್‌ ಓಡಿಬಂದು ಅಜೀಜನ ತೋಳು ಹಿಡಿದು ಹೇಳಿದ: 

“ಹೆದರಬೇಡ! ಅದಕ್ಕೆ ನಿಜಕ್ಕೂ ಗುಮ್ಮೋದಕ್ಕೆ ಆಗುವುದಿಲ್ಲ. ಅದಾಗಲೇ ಮುದಿಯಾಗಿಬಿಟ್ಟಿದೆ.” 

ನಿಜಕ್ಕೂ ಆ ಟಗರು ನಿಧಾನವಾಗಿ ಹಿಂದಕ್ಕೆ ಸರಿಯಿತು. ಅದಕ್ಕೆ ಕಾಳಗ ನಡೆಸಲು ಇಷ್ಟವಿರಲಿಲ್ಲ. 

“ನಿಜವಿದ್ದರೂ ಇರಬಹುದು” ಎಂದು ಅಜೀಜ್‌ ಚಿಂತಿಸಿದ. “ಎಲ್ಲವೂ ನನ್ನ ಕೊಂಬು ಕುರಿಗೆ ಸೋಲುತ್ತವೆ. 
ಈ ಮುದಿ ಟಗರನ್ನೂ ಅದು ನಿಜಕ್ಕೂ ಸೋಲಿಸಬಹುದು !” 


21 


ಹಾಗೆಂದುಕೊಂಡು ಅವನು ತನ್ನ ಕುರಿಮರಿಯನ್ನು ಸಡಿಲ ಬಿಡುತ್ತ ಕೂಗಿ ಹೇಳಿದ: 

“ಗುಮ್ಮು, ಕೊಂಬು ಕುರಿಯೇ, ಗುಮ್ಮು ಅದನ್ನು!” 

ಕೊಂಬು ಕುರಿಯು ಬಿಳಿ ಟಗರಿನ ಬಳಿಗೆ ಹಾರಿ ಹೋಗಿ ಅದರ ಪಕ್ಕಕ್ಕೆ ಹಲವಾರು ಬಾರಿ ತಿವಿಯಿತು. ಮೊದ 
ಮೊದಲು ಟಗರು ಅದರ ಕಡೆಗೆ ಏನೂ ಗಮನ ನೀಡಲಿಲ್ಲ. ಆಮೇಲೆ ಅದಕ್ಕೆ ಕೋಪ ಬಂತು. ಕುರಿಮರಿಯನ್ನು 
ತನ್ನ ನೀಚ ಕೆಂಗಣ್ಣುಗಳಿಂದ ದುರುಗುಟ್ಟಿಕೊಂಡು ನೋಡುತ್ತ ಅದು ತನ್ನ ದೊಡ್ಡದಾದ ಕೊಂಬುಗಳನ್ನು ಕೆಳಕ್ಕೆ 
ಬಾಗಿಸಿತು. 
ಕುರಿಮರಿಯು ಹಿಂದೆ ಸರಿದು ಆಮೇಲೆ ಆ ತಿರುಚಿದ ಕೊಂಬಿನ ಟಗರಿನ ಮೇಲೇರಿ ಹೋಯಿತು, ಅದಕ್ಕೆ 
ಬಲವಾಗಿ ಗುಮ್ಮಿತು. ಅದೇ ಘಳಿಗೆಯಲ್ಲಿ ಅದರ ಪುಟ್ಟ ಕೊಂಬುಗಳು ಟಗರಿನ ದೊಡ್ಡ ಕೊಂಬುಗಳಿಗೆ ಸಿಕ್ಕಿಕೊಂಡವು. 
ಎರಡೂ ಎಷ್ಟೇ ಕಷ್ಟಪಟ್ಟು ಯತ್ನಿಸಿದರೂ ಬಿಡಿಸಿಕೊಳ್ಳದಾದವು. 

ಆಗ ಟಗರಿಗೆ ನಿಜಕ್ಕೂ ಕೋಪ ಬಂತು. ಹುಡುಗರು ಅವುಗಳನ್ನು ಬಿಡಿಸಲು ಬರುವ ಮುನ್ನವೇ ಮುದಿ 
ಟಗರು ಕುರಿಮರಿಯನ್ನು ಕೊಂಬಿನಿಂದಲೇ ಮೇಲಕ್ಕೆತ್ತಿತು. ಮೇಲೆ ಎತ್ತಿ ಹಿಡಿದೇ ಅದನ್ನು ಅತ್ತಿಂದಿತ್ತ ಆಡಿಸತೊಡ 
ಗಿತು. ಆಗ ದೊಡ್ಡದಾಗಿ ಮುರಿದ ಶಬ್ದವಾಯಿತು. ಕುರಿಮರಿ ಪಕ್ಕಕ್ಕೆ ದೂರ ಹೋಗಿ ಬಿದ್ದಿದ್ದಿತು. 

ಅಜೀಜ್‌ ತನ್ನ ಮೆಚ್ಚಿ: ನ ಮರಿಯ ಬಳಿಗೆ ಓಡಿಹೋದ. ಅದು ನೆಲದ ಮೇಲೆ ಬಿದ್ದಿದ್ದಿತು. ಅದರ ನೆತ್ತಿಯಿಂದ 
ರಕ್ತ ಸುರಿಯುತ್ತಿದ್ದಿತು. ಅದರ ಕೊಂಬುಗಳು ಕಿತ್ತು ಹೋಗಿದ್ದವು. 

ಅಜೀಜ್‌ ಕಣ್ಣೀರು ಸುರಿಸುತ್ತ ಗೋಳಾಡಿದ. ಬಿಳಿಯ ಟಗರನ್ನೂ ಅದರ ಮಾಲೀಕನನ್ನೂ ಬಯ್ದ. ಆದರೆ 
ಈಗ ಏನು ಮಾಡಿ ಏನು ಪ್ರಯೋಜನ? 

ಅವನು ಗಾಯಗೊಂಡ ಕುರಿಯನ್ನು ಮನೆಗೆ ಎತ್ತಿಕೊಂಡು ಹೋಗಬೇಕಾಯಿತು. 

ಅಳುತ್ತ ತಂದೆಯ ಬಳಿಗೆ ಹೋದ. ತಂದೆ ಹೇಳಿದ: 

“ನಿನ್ನದೇ ತಪ್ಪು, ಮಗು. ನೀನು ಆ ಕುರಿಮರಿಯನ್ನು ಹಾಗೆ ಕೆಡಿಸಬಾರದಿತ್ತು. ಗುಮ್ಮುವುದನ್ನಂತೂ ಹೇಳಿ 
ಕೊಡಲೇ ಬಾರದಿತ್ತು. ಅದು ನಿನ್ನ ಮೇಲೆಯೇ ಬಿದ್ದು ನಿನ್ನ ಕೈ ಕಾಲನ್ನೇ ಊನ ಮಾಡಿದ್ದರೂ ಮಾಡಬಹುದಿತ್ತು. 
ಅಳಬೇಡ. ನಿನ್ನ ಕುರಿಗೆ ಕೊಂಬುಗಳು ಹೋದುದರಿಂದ ನೀನು ಸಂತೋಷಿಸಬೇಕು. ಈಗ ಅದು ಹೆಚ್ಚು ಉತ್ತಮ 
ವಾಗಿ ಬೆಳೆಯುತ್ತೆ, ಹೆಚ್ಚು ಸಾಧುವಾಗಿ ಬೆಳೆಯುತ್ತೆ.” 

ಅಜೀಜನ ತಾಯಿ ಯೂರ್ತದಿಂದ ಹೊರಬಂದು ಕುರಿಮರಿಯನ್ನು ಎತ್ತಿಕೊಂಡು, ಮಾರನೆ ದಿನ ಅದನ್ನು 
ದೊಡ್ಡ ಕುರಿಗಳ ಮಂದೆಗೆ ತಂದು ಸೇರಿಸುವುದಾಗಿ ಹೇಳಿದಳು. . 

“ಅಲ್ಲಿ ಅದು ಬೇಗ ಗುಣವಾಗುತ್ತೆ. ಆದರೆ ಇನ್ನೆಂದಿಗೂ ಅದು ಗುಮ್ಮಲು ಹೋಗುವುದಿಲ್ಲ.” 

ಅಜೀಜನ ತಂದೆ ಮಗನ ಭುಜದ ಮೇಲೆ ಕೈ ಇಟ್ಟು ಹೇಳಿದ: 

“ಕೆಲಸಕ್ಕೆ ಹೋಗುವ ವೇಳೆಯಾಯಿತು, ಮಗು. ಇವತ್ತು ಕುರಿಮಂದೆಯನ್ನು ಹೊಸ ಹುಲ್ಲುಗಾವಲಿಗೆ ಹೊಡೆದು 
ಕೊಂಡು ಹೋಗೋಣ. ನಿನ್ನ ಕುರಿಗಳೂ ಇತರ ಕುರಿಗಳ ಜೊತೆಗೆ ಬರಲು ಹೆದರುವುದಿಲ್ಲ ಅನಿಸುತ್ತದೆಯೇ 
ನಿನಗೆ?” 

“ಹೌದು, ಅವು ಹೆದರುವುದಿಲ್ಲ” ಎಂದ ಅಜೀಜ್‌. “ಈ ಬಾರಿ ನಾನು ಅವುಗಳನ್ನು ನಿಜಕ್ಕೂ ನೋಡಿಕೊಳ್ಳು 
ತ್ತೇನೆ, ಅಪ್ಪ. ಖಂಡಿತವಾಗಿಯೂ.” 


ನಮ್ಮ ಕಿರಿಯ ಓದುಗರಿಗೆ 


ಪ್ರಿಯ ಓದುಗರೇ, 

ಈ ಪುಸ್ತಕವನ್ನು ಬರೆದವರು ಸುಪ್ರಸಿದ್ಧ ಸೋವಿಯತ್‌ ಲೇಖಕ ಷುಕೂರ್ಬೇಕ್‌ 
ಬೆಯ್ದೆನಲೀಯೆವ್‌. ಇವರೊಬ್ಬ ಕಿರ್ಫೀಜ್‌ ಬರಹಗಾರರು. ಸೋವಿಯತ್‌ ಒಕ್ಕೂಟದ 
ದಕ್ಷಿಣದ ಗಣತಂತ್ರಗಳಲ್ಲೊಂದಾದ ಕಿರ್ಫೀಜಿಯಾದಲ್ಲಿ ವಾಸಿಸುತ್ತಿದ್ದಾರೆ. ಇವರು ತಮ್ಮ 
ತಾಯ್ನಾಡನ್ನು ಕುರಿತು ಅನೇಕ ಗ್ರಂಥಗಳನ್ನೂ ಕಥೆಗಳನ್ನೂ ಹಿರಿಯರಿಗಾಗಿಯೂ ಕಿರಿಯರಿ 
ಗಾಗಿಯೂ ಬರೆದಿದ್ದಾರೆ. 

ಈ ಪುಸ್ತಕವನ್ನು ಓದಿ ನಿಮಗೆ ಸಂತೋಷವಾಯಿತೆ? 

“ಪ್ರಗತಿ ಪ್ರಕಾಶನ'ದವರು ಇದರ ಬಗೆಗೆ ನಿಮ್ಮ ಇಲ್ಲವೇ ನಿಮ್ಮ ಪೋಷಕರ ಅಭಿಪ್ರಾಯ 
ವನ್ನು ತಿಳಿಯಲು ಸಂತೋಷಿಸುತ್ತಾರೆ. 

ನಮ್ಮ ವಿಳಾಸ: 
17, Zubovsky Boulevard 
Moscow USSR 


ಅನುವಾದ: ಗೋಪಾಲಕೃಷ್ಣರಾವ್‌ 
ಚಿತ್ರಗಳು: ಯಲ್‌. ಇಲ್ಕಿನಾ 
111. BefimenanneB 


«70೦7೯117011 171೯೦೪೬ 
Ha 13ರಿ160 ೫೦41006 


Tlepeson ೮1೫೮7೩೫ no ೫೫೫೯೭: 


111. BeAmenannes. 2೦೯೩7೫೫ ೫೯೪೮1೦೫. 
1137. «71೮7೮8೩೫ auTepaTypa>, 1965 


© ಕನ್ನಡ ಭಾಷಾಂತರ ಪ್ರಗತಿ ಪ್ರಕಾಶನ, 1980 
ಸೋವಿಯತ್‌ ಒಕ್ಕೂಟದಲ್ಲಿ ಮುದ್ರಿತವಾದುದು 
[en] 
ಪ್ರಗತಿ ಪ್ರಕಾಶನ 
ಮಾಸ್ಕೋ 


5 -70802-803 
0401-80 780 4803000000 


